ಛಿಕ್ಕ ಜಾಪಿ 


೫. ೫ಲುಕವೆ 


ನನ್ನಿ ಪ್ರಕಾಶನ ಸಾಗರ ಕರ್ನಾಟಿಕ 


BEKKU-BAVI: (The Cat and the well. An one-act 
in Kannada by S. Balu Rao. Cover by Pramod 
Ganapatye. Printed at Sagara Mudrana, Sagara, and 
Published by Akshara Prakashana, Sagar-577401 
(Karnataka). First Edition : December 1981. Price Rs .6 


© Author 


ಪ್ರಥಮ ಮುದ್ರಣ : ಡಿಸೆಂಬರ್‌ ೧೯೮೧ 


ಈ ನಾಟಕದ ಎಲ್ಲ ಹಕ್ಕುಗಳೂ ಲೇಖಕರವು. ಆಡಬಯಸುವವರು 
ಇಪ್ಪತ್ತು ರೂಪಾಯಿ ಸಂಭಾವನೆ ಕಳಿಸಿ, ಶಾ. ಬಾಲುರಾವ್‌, "ಕಾವೇರಿ', 
೧೩೧ ಜೆ-ಎಕ್ಸ್‌ ಟೆನ್‌ಷನ್‌, ಲಕ್ಷ್ಮೀನಗರ, ದಿಲ್ಲಿ-೯೨ ಅವರಿಂದ ಪೂರ್ವ 
ಸಮ್ಮತಿ ಪಡೆದುಕೊಳ್ಳಬೇಕು. 


ಬೆಲೆ: ಆರು ರೊಪಾಂರಿ. 


ತಂದೆ ಶ್ರೀ ನಿ. ವಿ. ಶಾಮರಾವ್‌ 
ಮತ್ತು 
ತಾಯಿ ಶ್ರೀಮತಿ ಸೀತಮ್ಮ 
ಅವರ ನೆನಪಿಗೆ 


ಈ ನಾಟಕದ ಬಗ್ಗೆ...... 


ಇದರಲ್ಲಿನ ಮುಖ್ಯಪಾತ್ರ ಅಳಸಿಂಗರು ಒಂದು ಕಡೆ ಹೇಳುತ್ತಾನೆ 


ಬದುಕೋದಕ್ಕೆ ಅಂತಲೇ ಹುಟ್ಟಿರೋ ಜೆಕ್ಕು ಅಷ್ಟು ಸುಲಭವಾಗಿ ಸಾಯೋ 
ದುಂಟೆ ? ಇನ್ನೇನು ಬಾವಿಗೆ ಮಗುಚಿಕೊಂಡಿತು, ಮುಗೀತು ಅದರ ಅವಸ್ಥೆ 
ಅನ್ನೋವಾಗ ಅದರ ಮೈಯಲ್ಲಿ ಮಿಂಚು ಮೂಡಿಬರುತ್ತೆ. ಹೇಗೋ ತನಗೇ 
ತಿಳೀದೇ ಚಂಗನೆ ಹಾರಿ ತಪ್ಪಿಸಿಕೊಳ್ಳುತ್ತೆ. ಅದು ಹೆಜ್ಜೆಹೆಜ್ಜೇಗೆ ಸಾವನ್ನ 
ಸತಾಯಿಸುತ್ತೆ, ಸಾವಿರ ಸಲ ಸತಾಯಿಸುತ್ತೆ. ಅದು ಅರ್ಥವಾಗೋದು 
ನನ್ನಂತಹವನಿಗೆ- ಬದುಕಿನ ಬಾವಿಯ ಮೇಲೆ ಕೂತು, ಬೆಕ್ಕಿನ ಹಾಗೆ ಬಿದ್ದೂ 
ಬೀಳದಂತೆ ನಾಜೂಕಾಗಿ ಬಾಳು ನಡೆಸಬೇಕಾಗಿ ಬಂದಿರೋದಿಗೆ. 


ನನ್ನ ಬಾಲ್ಯದಲ್ಲಿ ಈ ಅಳಸಿಂಗರುವಿನಂತಹ ಒಂದು ವ್ಯಕ್ತಿ ("ಅಳಶಿಂಗರ್‌' 
ಅಂದರೆ ತಮಿಳಿನಲ್ಲಿ “ಚೆಲುವಾದ ಸಿಂಹ' ಎಂದರ್ಥ ! ಪಾತ್ರದ ಈ 
ಅನ್ವರ್ಥನಾಮ ಆಕಸ್ಮಿಕವಲ್ಲ).-ಈ ನಾಟಕದಲ್ಲಿನ ಘಟನೆಗೆ ಅನುರೂಪ 
ವಾದಂತಹ ಒಂದು ಕಮಾಲನ್ನು ಕಣ್ಣ ಮುಂದೆ ಮಾಡಿತೋರಿಸಿ ಹೋದು 
ದನ್ನು ಕಂಡಿದ್ದೆ. ಆ ಸಂಗತಿ, ಅದು ಎತ್ತಿಟ್ಟ ಜೀವನದೃಷ್ಟಿ ಕಳೆದ 
ನಲವತ್ತು ವರ್ಷ ಕಾಲದಿಂದ ನನ್ನನ್ನು ಕಾಡುತ್ತ ಬಂದಿದೆ. ಎಂತಲೇ 
ಅದನ್ನು ನಾಟಕವಾಗಿ ಮಂತ್ರಿಸಿ, ನಾನು ಮತ್ತು ನಮ್ಮ ತಂದೆ ಇಬ್ಬ ರನ್ನೂ 
ಒಂದೊಂದು ಪಾತ್ರವನ್ನಾಗಿಸಿಕೊಂಡಂತೆ ಆಡಿಸಿ ತೋರಿಸಬೇಕೆಂಬ ನನ್ನ 


ಬಹು ದಿನಗಳ ಚಪಲ ಈಗ ನೆರವೇರುತ್ತಿದೆ. 


ಈ ನಾಟಕದ ರಂಗಶೈಲಿ ಅಂದರೆ ಚೌಕಟ್ಟಿನ ವಾಸ್ತವಿಕ : ರಂಗಭೂಮಿ, 
ಅದರಲ್ಲಿನ ಮೈಸೂರು ಕಡೆಯ ಮಧ್ಯಮವರ್ಗದ ಬ್ರಾಹ್ಮಣ ಸಮಾಜದ 
ಪರಿಚಿತ ಪಾತ್ರಗಳು, ಅವುಗಳ ಬಳಕೆಯ ನಡೆನುಡಿ, ಇತ್ಯಾದಿ ಈಗ 
ಕಾಲು ಶತಮಾನಕ್ಕೂ ಹೆಚ್ಚು ಹಳತಾಗಿದೆಯೆಂದು ಬಲ್ಲೆ. ಆದರೆ ನಾಟಕಕ್ಕೆ 
ಜೀವಾಳವಾಗಿ ನಿಂತ ಆ ಬದುಕು, ಬಾಳಿನಲ್ಲಿ ವಿಶ್ವಾಸ, ಉತ್ಸಾಹಗಳನ್ನು 
ಹುಟ್ಟಿಸುವ ಅಲ್ಲಿನ ಗಟ್ಟಿಮುಟ್ಟಾದ ಜೀವನದೃಷ್ಟಿ ಎಂದೂ ತೆಗೆದುಹಾಕು 
ವಂತಹವಲ್ಲ. ಆ ದ್ರವ್ಯ ಬೇರೆ ಯಾವ ರಂಗಶೈಲಿಯಲ್ಲಿಯೂ ಸೊಗಸ 
ಲಾರದೆಂದು ಮನದಟ್ಟಾದ್ಧರಿಂದಲೇ ಅದಕ್ಕೆ ಈ ರೂಪ ಕೊಟ್ಟಿದ್ದೇನೆ. 
ಜತೆಗೇ, ಇದುವರೆಗೆ ಹೆಚ್ಚಾಗಿ ಹಾಸ್ಯ, ವಿನೋದ, ವಿಡಂಬನೆ, ಕಣ್ಣೀರು 
ಗಳಿಗಷ್ಟೇ ಬಳಸಿ 'ಸವೆಸಲಾದ ಒಂದು ರೂಪ, ಶೈಲಿಗಳನ್ನು ಅವಕ್ಕಿಂತ 
ಹೆಚ್ಚಿನ ಪ್ರಯೋಜನ, ಸಾಧ್ಯತೆಗಳಿಗೆ ದುಡಿಸಿನೋಡುವ ಪ್ರಯತ್ನವೂ 
ಇಲ್ಲಿದೆಯೆಂಬುದನ್ನು ಓದುಗರು ಗಮನಿಸುವರೆಂದುಕೊಂಡಿದ್ದೇನೆ. 


ಯಾವುದೇ ನಾಟಕ ಅಚ್ಚಾಗುವ. ಮೊದಲು ಒಮ್ಮೆ ರಂಗದ ಮೇಲೆ ಬರ 
ಬೇಕು. ಆಗ ಅದರ ಅರೆಕೊರೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಆದರೆ 
ದಿಲ್ಲಿಯ ಸೀಮಿತ ಪರಿಸ್ಥಿತಿಯಲ್ಲಿ ಈ ನಾಟಕಕ್ಕೆ ಆ ಲಭ್ಯ ದೊರೆಯ 
ದಿದ್ದುದು ಸ್ವಾಭಾವಿಕವೆ. ಬದಲು, ರಂಗಭೂಮಿಯಲ್ಲಿ ನುರಿತ ನನ್ನ 
ಗೆಳೆಯರು ಎಂ. ಎಸ್‌. ಸತ್ಯು, ಕೆ. ವಿ. ಸುಬ್ಬಣ್ಣ, ಯು. ಪ್ರಭಾಕರರಾವ* 
ಹಾಗೂ ಇಲ್ಲಿನ ನೇಷನಲ್‌ ಸ್ಕೂಲ್‌ ಆಫ್‌ ಡ್ರಾಮಾದಲ್ಲಿ ಕಲಿಯುತ್ತಿರುವ 
ಜಂಬೆ, ನಾಯಿರಿ, ಅಕ್ಷರ, ಜಯರಾಮ್‌, ಕೃಷ್ಣಮೂರ್ತಿ ಮುಂತಾಗಿ 
ಹಲವರು ಇದನ್ನು ಓದಿಸಿ ಕೇಳಿ, ಒಪ್ಪಿಕೊಂಡಿದ್ದಾರೆ. ಅವರ ಪರಿಣತ 
ಪ್ರತಿಕ್ರಿಯೆಯಿಂದ ನಾಟಕಕ್ಕೆ ಲಾಭವಾಗಿದೆಯೆಂದು ಬೇರೆ ಹೇಳಬೇಕಾಗಿಲ್ಲ. 
ಅವರೆಲ್ಲರಿಗೂ ಹಾಗೂ ಇದರ ಪ್ರಕಟನೆಗೆ ಉತ್ಸಾಹದಿಂದ ಮುಂದಾದ 
ಅಕ್ಷರ ಪ್ರಕಾಶನದ ಶ್ರೀ ಕೆ. ವಿ. ಸುಬ್ಬಣ್ಣ ಅವರಿಗೂ ನನ್ನ ವಂದನೆಗಳು, 


ಹೊಸದಿಲ್ಲಿ ಶಾ. ಬಾಲುರಾವ್‌ 
ಜುಲೈ ೧೯೮೦ 


ಪಾತ್ರಗಳು 


ಶಾಮರಾವ್‌ 
ವೆಂಕ ಮ್ಮ 

ಬಾಲು 

ಇ 

ಸ ತ್ಯ 
ಅಳಸಿಂಗರಾಚಾರ್‌ 
ಸಂಪತ್ತು 


ಗುಂಡ 


ಇಕಿ 


ನಾಟಕ ನಡೆಯುವ ಸ್ಥಳ 


ಕೋರ್ಟು, ತಾಲ್ಲೂಕು ಕಚೇರಿ, ದೇವಸ್ಥಾನಗಳಿರುವ, ಹಳಯ 
ಮೈಸೂರಿನ ಒಂದು ಊರು. ಇನ್ನೂ ಸ್ಪಷ್ಟವಾಗಿ ನಿರ್ದೇಶಿಸ 
ಬೇಕೆಂದರೆ ಮೈಸೂರಿಗೆ ಒಂಬತ್ತು ಮೈಲಿ ಉತ್ತ ರಕ್ಕಿರುವ 
ಶ್ರೀರಂಗ ಪಟ್ಟಣ. 


ಪಾತ್ರಗಳು 
ಶಾಮರಾವ್‌. . 
ಊರಿನ ದೊಡ್ಡ ಲಾಯರು, ಮೇಲೆ ಜವಿೂನುದಾರ. ವಯಸ್ಸು 
ಸುಮಾರು 50. ತೆಳ್ಳಗೆ ಎತ್ತರಕ್ಕಿದ್ದಾನೆ. ಬಿಳಿಯ ಮಲ್‌ ಕಚ್ಚೆ 
ಪಂಚೆ, ಮಲ್‌ಜುಬ್ಬ, ಕೈ ಬೆರಳುಗಳಲ್ಲಿ ಒಂದೆರಡು ಉಂಗುರಗಳು. 
ಕಣ್ಣಿಗೆ ಚಿನ್ನದ ಕಟ್ಟಿನ ಕನ್ನಡಕ. ನಡೆನುಡಿಗಳಲ್ಲಿ ಶ್ರೀಮಂತಿಕೆಯ 
ಗತ್ತು ಎದ್ದುಕಾಣುತ್ತಿದೆ. 
ವೆಂಕಮ್ಮ... 
ಆತನ ವಿಧವೆ ತಾಯಿ, ಸಕೇಶಿ. ತಲೆ ತುಂಬ ನರೆತ ಬಿಳಿ ಕೂದಲು. 
ವಯಸ್ಸು ಸುಮಾರು 70. ಉಟ್ಟಿರುವುದು ಬಾದಾಮಿ ಬಣ್ಣದ 
ರೇಶಿಮೆ ಮಡಿ ಸೀರೆ. ತೋಳಿಲ್ಲದ ಬಿಳಿಯ ರವಿಕೆ. ಕತ್ತಿನಲ್ಲಿ ಚಿನ್ನದ 
ತಂತಿಗೆ ಕಟ್ಟಿದ ರುದ್ರಾಕ್ಷಿ ಸರ, ಕಣ್ಣಿಗೆ ಕನ್ನಡಕ. 
ಬಾಲು. . 
ಶಾಮರಾಯರ ಮಗೆ. ವಯಸ್ಸು 15. ಕೊಂಚ ಕುಳ್ಳುದ ನಿಲುವು. 
ಷರಟು, ಪೈಜಾಮ, ಬಾಚಿದ ತಲೆ. 
ಸತ್ಯ 
ಅವನ ಸ್ನೇಹಿತ, ಸುಮಾರು ಅದೇ ವಯಸ್ಸು. ಆದರೆ ಕೊಂಚ 
ಕೆಳಗಿನ ಅಂತಸ್ತು. ಅರೆದೋಳಿನ ಷರಟು. ಕಾಕಿಚಡ್ಡಿ. ಕೆದರಿದ ತಲೆ, 


ಬೆಕು ಬಾವಿ ೧೦ 


ಹೆಚ್ಚಾಗಿ ರಾಯರ ಮನೆಯಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿ 
ಕೊಂಡು ಕಾಲ ಹಾಕುವವನು. 

ಅಳಸಿಂಗೆರಾಚಾರ್‌- 

ಶಾಮರಾಯನ ಜತೆಯ ಲಾಯರು. ಆದರೆ ಹೆಸರಿಗಷೆ ಕ್ಸೀ. ಏಕೆಂದರೆ 
ಕಟ್ಟಿಲ್ಲದ ಕಾರಣ ಕೋರ್ಟಿಗೆ ಹೋಗುವ ಅವಕಾಶ ಅಪರೂಪ. 
ವಯಸ್ಸು ಸುಮಾರು ಶ್ಯಾಮರಾಯನದಷ್ಟೆ. ಕುಳ್ಳು )ಿ ದೇಹದ ಕಟ್ಟು 
ಮಸ್ತಾದ ಆಳು. ಮುಖದಲ್ಲಿ ಬಡತನವನ್ನು ನಾಚಿಸುವ ಲವಲವಿಕೆ. 
ಹಣೆಯ ಮೇಲೆ ಎರಡು ಬಿಳ್ಳಿ ಒಂದು ಕೆಂಪಿನ ವೀರವೈಷ್ಣವ 
ನಾಮ. ಹಾಗೆಯೇ ಕಂಡೂ ಕಾಣದಂತೆ ತೋಳುಗಳ ಮೇಲೆ, ಎದೆಯ 
ಮೇಲೆ ಸಹ. ಮೇಲುಕೋಟೆಯ ಕೆಂಪಂಚಿನ ಮಾಸಲು ದಟಿ ಕ 
ಪಂಚೆ ಉಟ್ಟಿದ್ದಾನೆ. ಮೇಲಕ್ಕೆ ಅದೇ ರೀತಿಯ ಒಠಟಾದ ಬಿಳಿ 
ಖಾದಿಯ, ಷರಟು-ಬನಿಯನ್‌ಗಳ  ಸಮ್ಮಿಶ್ರಣವೆನ್ನಬಹುದಾದ 
ದೊಗಲೆ ಅಂಗಿ. ಹಿಂದಕ್ಕೆ ನೀಳವಾಗಿ ಕೂದಲು ಬಿಟಿ ದ್ದಾನೆ, 
ತಲೆಯ ಮುಂಭಾಗದಲ್ಲಿ ಕೂದಲುದುರಿ "ಬಾದಾಮಿ ಕಟ್‌'ನ 
ಭಾಸಕೊಡುವಂತೆ ಬಟ್ಟಗಾಗಿದೆ. ಮುಖದ ಮೇಲೆ ವಾರಕ್ಕೊಮ್ಮೆ 
ಮಾತ್ರ ಬೋಳಿಸುವ ಕರಿ-ಬಿಳಿಯ ತುರಿ ಗಡ್ಡ. ಬಾಯಿ ತೆರೆದರೆ 
ಗಂಟೆಯಂತಹ ಧ್ವನಿ. 

ಸಂಪತ್ತು - 


ಅಳಸಿಂಗರಾಚಾರ್ಯರ ಮೊಮ್ಮಗ. ವಯಸ್ಸು 10. ಜುಟ್ಟು ಿ ಬಿಟ್ಟೆ 
ದ್ದಾನೆ. ಹಣೆಯಲ್ಲಿ ನಾಮ. ಸೊಂಟದ ಕೆಳಗೆ ಮೊಣಕಾಲಿನವರೆಗೆ 
ತುಂಡು ಪಂಚೆ, ಅದೂ ಮೇಲು ಕೋಟೆಯದೆ, ಕೆಂಪಂಚಿನದೆ. 
ಸೊಂಟದ ಮೇಲುಗಡೆ ಬರಿಯ ಜನಿವಾರ. 

ಗುಂಡ-- 

ಊರ ಬಡ ಬ್ರಾಹ್ಮಣನೊಬ್ಬನ ಮಗ. ವಯಸ್ಸು 12. ಕೊಳಕು 
ಪಂಚೆ. ಹೆಗಲ ಮೇಲೆ ಚೌಕ. ಎದೆಯ ಮೇಲೆ ಜನಿವಾರ. 


ಬೆಕ್ಕು-ಬಾನಿ 


[ರಂಗಸಜ್ಜಿಕೆಯ ಅಂಶಗಳು ಮುಖ್ಯವಾಗಿ ನಾಲ್ಕು--೧ ಲಾಯರ್‌ 
ಶಾಮರಾಯರ ಮಂಗಳೂರು ಹೆಂಚಿನ ಮನೆಯ ಇಳಿಬಿದ್ದ ಸೂರು, 
ಸೂರಿನ ಕೆಳಗೆ ಬಾಗಿಲು, ಜಗಲಿ; ಬಾಗಿಲ ಪಕ್ಕದ ಗೋಡೆಯ ಮೇಲೆ 
“ಹಿ. ವಿ. ಶಾಮರಾವ್‌, ಬಿ. ಎ., ಎಲ್‌ ಎಲ್‌. ಬಿ., ಅಡ್ಟೋಕೇಟ್‌' 
ಎಂಬ ಬೋರ್ಡು ; ೨ ಜಗಲಿಯಿಂದ ಎರಡು ಮೆಟ್ಟಲಿಳಿದು ಕೆಳಗೆ 
ಬಂದರೆ ವಿಶಾಲವಾದ ಮುಂದಿನ ತೋಟದಲ್ಲಿ ಒಂದು ಕಡೆಗೆ ಮರದ ಕೆಳಗೆ 
ಒಂದು ದುಂಡು ಮೇಜು, ಎರಡೊ ಮೂರೊ ಕುರ್ಚಿಗಳು ; 
೩ ಇನ್ನೊಂದು ಕಡೆಗೆ, ರಂಗದ ಮಧ್ಯಕ್ಕೆ ಹತ್ತಿಕೊಂಡಂತೆ ಬಾವಿ ; 
೪ ದೂರದಲ್ಲಿ ಮನೆಯ ಮುಂದಿನ ಗೇಟು. ಗೇಟಿನ ಹೊರಭಾಗ ಪ್ರೇಕ್ಷಕ 
ರಿಗೆ ಕಾಣುವಂತಿದ್ದರೆ ಬೋರ್ಡನ್ನು ಬಾಗಿಲ ಬದಲು ಗೇಟಿಗೇ 
ನೇತುಹಾಕಬಹುದು. 

ಸಂಜೆ ನಾಲ್ಕೈದು ಗಂಟೆಯ ಸಮಯ. ಜಗಲಿಯ ಮೇಲೆ ವೆಂಕಮ್ಮ 
ಮೊರದಲ್ಲಿ ಅಕ್ಕಿ ಆರಿಸುತ್ತ ಕೂತಿದ್ದಾಳೆ. ಶಾಮರಾವ್‌ ಮುಖದ ಮೇಲೆ 


ಬೆಕು ಬಾವಿ ೧೨ 


ಮನಸ್ಸಿನೊಳಗಿನ ತಳಮಳ ತೋರಿಸುತ್ತ ಕುರ್ಚಿಯ ಮೇಲೆ ಕೂತಿದ್ದಾನೆ. 
ಕೈಯಲ್ಲಿ ಶಾಸ್ತ್ರಕ್ಕೆ ದಿನಪತ್ರಿಕೆ ಹಿಡಿದು ತಿರುವುತ್ತಿ ದ್ದಾನೆ ಇಬ್ಬರೂ 
ಚಿತಾಗ್ರಸ್ತರಾಗಿದ್ದಾರೆ. ಬಾಲು, ಸತ್ಯ ಇಬ್ಬರೂ ಬಾವಿಯ ಆಕಡೆ ಈಕಡೆ 
ನಿಂತಿದ್ದಾರೆ. ಸತ್ಯ ಹಗ್ಗವನ್ನು ರಾಟೆಯಿಂದ ಬಾವಿಗೆ ಇಳಿಬಿಟ್ಟು ಎಚ್ಚ ರಿಕೆ 
ಯಿಂದ ಹಿಡಿದು ಕ ತ್ತಿ ದ್ದಾನೆ. ಬಾಲು, ಕೈಯಲ್ಲಿ Sf ಹಳೆಯ 

ಟಾರ್ಚ್‌ ಹಿಡಿದು ಬಾವಿಯೊಳಕ್ಕೆ ಬೆಳಕು ಬಿಡಲು ಪ್ರಯತ್ನಿಸುತ್ತಿದ್ದಾನೆ.] 


ವೆಂಕಮ್ಮ : ಇದೇನು ಗ್ರಹಚಾರವೋ, ಮಗು ? ಹೀಗಾಯಿತಲ್ಲೊ ? 
ಬಾವೀಲಿ ಬಿದ್ದಿರೋ ಬೆಕ್ಕನ್ನ ಇನ್ನು ತೆಗೆಯೋದು 
ಯಾವ ಕಾಲಕ್ಕೆ ? ಆಮೇಲೆ ಆ ನೀರು ಶುದ್ಧವಾಗಿ 
ಉಪಯೋಗಿಸೋ ಹಾಗಾಗೋದು ಯಾವ ಕಾಲಕ್ಕೆ ? 
ಅಲ್ಲಿಯತನಕ ಸ್ನಾನಕ್ಕೂ ಕುಡಿಯೋದಕ್ಕೂ ಏನು 
ಮಾಡೋದು ? 

ಶಾಮರಾವ್‌ : ಈಗ . ಬಂದೆ, ಸಾಮಾನು ತಂದು ಬೆಕ್ಕು ತೆಗೆದು 
ಹಾಕ್ತೀನಿ' ಅಂತ ಹೋದ ಆ ಬೆಸ್ತರ ಗಂಗ, ಬೆಳಗ್ಗೆ 
ಹೋದವನು ಇದುವರೆಗೂ ಬರಲಿಲ್ಲ. 

ವೆಂಕಮ್ಮ : ಮೈ ಕೈ ನೋವೊ, ಮಂಡಿ ವಾತವೊ, ನಾನು ಹೇಗೋ 
ಹೊಳೇಗೆ ಹೋಗಿ ಸ್ನ್ಮಾನಮಾಡಿಕೊಂಡು ಬರಬಹುದು. 
ಬರತಾ ಹಾಗೇ ಒಂದು ದೊಡ್ಡ ಚೆಂಬಲ್ಲಿ ನೀರನ್ನೂ 
ತರಬಹುದು. ನನ್ನ ಪಾಡು ಹೇಗೋ ಆಗುತ್ತೆ. 
ನೀವುಗಳು ಏನು ಮಾಡ್ತೀರಿ, ಅಂತ ? 

ಶಾಮರಾವ್‌ : ಮತ್ತೇನು? ಆ ಭಿಕ್ಷಾನ್ನದ ಗುಂಡನೇ ಗತಿ. ಅವನನ್ನೇ 
ಹಿಡಿದು ಹೊಳೆಯಿಂದ ಎಷ್ಟಾಗುತ್ತೊ ಅಷ್ಟು ನೀರು 
ತರಿಸೋದು. 

ವೆಂಕಮ್ಮ : ಅವನನ್ನ ನೆಚ್ಚಿ ಕೊಂಡರೆ ದೇವರೇ ಗತಿ! ದನಕ್ಕೆ ಎಂಟಾಣೆ 
ಹಾಗೆ ಗೊತ್ತು ಮಾಡಿಬಿಡಿ, ಎಷ್ಟು ಬೇಕಾದರೂ ನೀರಂ 
ತರಿಸಿಕೊಳ್ಳಿ ಅಂದ. ಬೆಳಗ್ಗೆ ಎರಡು ಸಲ ಎರಡೆರಡು 


೧೩ 


ಶಾಮರಾವ್‌ : 


ಬಾಲು 


ಬೆಕು ಬಾವಿ 


ಕೊಡ ತಂದುಕೊಟ್ಟ. ಆ ಮೇಲೆ "ಈಗ ಬಂದೆ. ಹಿತ್ತಲಿಗೆ 
ಅವಸರ' ಅಂತ ಹೋದವನು ಇಷ್ಟು ಹೊತ್ತಾದರೂ 
ಬರಲಿಲ್ಲ ನೋಡು. 

ಚಾಂಡಾಲ ಜನ ! ಹೊಟ್ಟೆಗಿಲ್ಲದೆ ಸದಾ ಇವತ್ತು ಯಾರ 
ಮನೇಲಿ ಮದುವೆ, ಯಾರ ಮನೇಲಿ ತಿಥಿ ಅಂತ 
ಬಿಟ್ಟಿ ಊಟಕ್ಕೆ ಕಾಯ್ತಿರ್ದಾರೆ.. ಮರ್ಯಾದೆಯಾಡಿ 
ಸಂಪಾದಿಸೋ ಅವಕಾಶ ಸಿಕ್ಕಿದಾಗ ಸುಲಿಗೆಗೆ ಇಳೀತಾರೆ. 
(ರಂಗದ ಇನ್ನೊಂದು ಕಡೆ, ಬಾವಿಯ ಹತ್ತಿರ...) 


: ಇನ್ನೊಂದು ಸ್ವಲ್ಪ ಈ ಕಡೆ ತೆಗೊಳ್ಳೊ. ಉ ಹ್ಞೂ 


ಈ ಕಡೆ...ನಿನ್ನ ಎಡಕ್ಕೆ. 


. ಕ್ಸ್‌ 
: ಒಳಗೆ ಕಗ್ಗತ್ತಲು. ಏನೂ ಕಾಣೋದೇ ಇಲ್ಲ. ಸ್ವಲ್ಪ 


ಟಾರ್ಚ್‌ ಸರಿಯಾಗಿ ಬಿಡು. 


: (ಟಾರ್ಚನ್ನು ಹಿಂದಿನಿಂದ ಕುಟ್ಟುತ್ತ) ಸೆಲ್‌ ಮುಗೀತಾ 


ಬಂದಿದೆ ಅಂತ ಕಾಣತ್ತೆ... ತಾಳು, ತಾಳಂ...ಅಲ್ಲೇ, 
ಅಲ್ಲೇ...ಈಗ ಅದು ಹಗ್ಗದ ಹತ್ತಿರವೇ ಇದೆ. 


: ಕಾಣತಿದೆಯೆ ? | 
: ಓಹೋ, ಕಠ್ರಗೆ ತೇಲತಿದೆ...ಹಗ್ಗದ ಹತ್ತಿರವೇ ಇದೆ... 


ಈಗ ಹಗ್ಗಾನ ಸ ಲ್ಪ ಸಡಿಲಬಿಟ್ಟು, ಕುಲುಕಿಸಿ ಎತ್ತು 
(ಸತ್ಯ ಹಾಗೆಯೇ ಮಾಡುವನು) ಇನ್ನೇನು ಬುಟ್ಟಿಗೆ 
ಸಿಕ್ಕಿ ಹಾಕಿಕೊಳ್ಳು ತ್ತೆ. 


: (ಉತ್ಸಾಹದಿಂದ) ಸಿಕ್ಕಿಹಾಕಿಕೊಂಡಿತು ಅಂತ ಕಾಣುತ್ತೆ, 


ಹಗ್ಗ ಭಾರವಾದ ಹಾಗಿದೆ. 
ಹುಷಾರಾಗಿ ಎತ್ತು. ಅರ್ಧದಲ್ಲಿ ಜಾರಿ ಕೆಳಗೆ ಬಿದ್ದರೆ 
ಇಷ್ಟು ಹೊತ್ತು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. 
(ಸತ್ಯ ಹಗ್ಗವನ್ನು ನಿಧಾನವಾಗಿ ಮೇಲೆಳೆಯುವನು.) 


: (ಉತ್ತೇಜಿತನಾಗಿ) ಅಜ್ಜೀ...ಅಣ್ಣಾ...ಬೆಕ್ಕು ಬುಟ್ಟೇಗೆ 


ಸಿಕಿ ಹಾಕಿಕೊಂಡಿದೆ, 


ಜಿಕು ಬಾವಿ 


ಶಾಮರಾವ್‌ 


ವೆಂಕಮ್ಮ 


ಶಾಮರಾವ್‌ 


ವೆಂಕಮ್ಮ 


೧೪ 


[ಶಾಮರಾವ್‌ ವೆಂಕಮ್ಮ ಇಬ್ಬರೂ ಮಾಡುತ್ತಿದ್ದ 
ಕೆಲಸವನ್ನು ಬಿಟ್ಟು ಬಾವಿಯ ಬಳಿ ಧಾವಿಸಿ, ಆತಂಕದಿಂದ 
ಕಾಯುವರು. ಬುಟ್ಟಿಯಿಂದ ನೀರು ಸರಸರನೆ ಸೋರಿ 
ಹೋಗುವ ಶಬ್ದ. ಹಗ್ಗ ಮೇಲೆ ಬಂದಾಗ ಕಾಣುವುದು 


ಬರಿಯ ಬುಟ್ಟಿ, ಅದರಲ್ಲಿ ಒಂದಿಷ್ಟು ಕಸ ಮಾತ್ರ.] 
: (ನಿರಾಶಳಾಗಿ) ಎಲ್ಲೋ ? ಸಿಕ್ಕಿಹಾಕಿಕೊಂಡಿತು, 
ಅಂದ್ರಿ ? 


: ಎತ್ತೋಕೆ ಹೋದಾಗ ಭಾರವಾಗಿ ಕಂಡಿತು, ಎಂಕಮ್ಮ 


ನೋರೆ. 


: ನಿಮ್ಮ ತಲೆ! ನೀರು ಕುಡಿದು ಕುಡಿದು ಬುಟ್ಟಿ ಶೈ ಭಾರ 
' ವಾಗಿರಬೇಕು, ಅಷ್ಟೆ. | 
: (ಬಾವಿಯ ಕಡೆ ನೋಡಿ, ಮೂಗುಮುಚ್ಚಿಕೊಂಡು 


ಅಸಹ್ಯಪಡುತ್ತ) ಥೂ, ದುರ್ವಾಸನೆ ! ಆಗಲೇ 
ಕೊಳೆಯೋದಕ್ಕೆ ಶುರುವಾಗಿದೆ ಅಂತ ಕಾಣುತ್ತಪ್ಪ. 


: ತಾಳೊ, ಬಾಲು. ಹೀಗಾದರೆ ಆಗೋಲ್ಲ. ನಾನು ಹೋಗಿ 


ಎಲ್ಲಿಂದಲಾದರೂ ಒಂದು ಪಾತಾಳಗರಡಿ ಸಂಪಾದಿಸಿ 
ಕೊಂಡು ಬರ್ತೀನಿ. 


: ಪಾತಾಳ ಗರಡೀಗೆ ಸಿಕ್ಕಿಕೊಂಡು ಆ ಸತ್ತ ಬೆಕ್ಕು ಛಿದ್ರ 


ಛಿದ್ರವಾಗಲಿ, ಆಮೇಲೆ ಆ ನೀರನ್ನ ಯಾರೂ ಉಪ 
ಯೋಗಿಸೋದಕ್ಕೆ ಆಗೋದಿಲ್ಲ. ಬಾವೀನ ಮುಚ್ಚಿಸ 
ಬೇಕಾಗುತ್ತೆ. 


: (ಕೋಪದಿಂದ) ನೀವು ಅದನ್ನ ಅಷ್ಟಕ್ಕೆ ಬಿಡ್ತೀರೋ 


ಇಲ್ಲವೊ? ' ಬೆಳಗಿನಿಂದ ನಿಮಗೆ ಯಾಕೋ ಹುಡುಗಾಟ 
ವಾಗಿ ಹೋಯಿತು. ಅದು ನಿಮ್ಮ ಕೈಯಲ್ಲಿ ಆಗೋ 
ಕೆಲಸವಲ್ಲ. 


: (ಸತ್ಯನಿಗೆ) ಪಾತಾಳಗರಡಿ ಬದಲು, ಹೋಗಿ ಆ ಗಂಗ 


ಎಲ್ಲಿದಾನೆ ಅಂತಲಾದರೂ ಹುಡುಕಿಕೊಂಡು ಬಾರೊ, 


೧೫ 


ಬಾಲು 


ಬಾಲು 


ವೆಂಕಮ್ಮ 


ಬೆಕ್ಕು-ಬಾವಿ 


ನಿನಗೆ ಪುಣ್ಯ ಬರುತ್ತೆ. ಅವನು ಬಂದು ಕೆಲಸ ಮುಗಿಸಿ 
ಹೋದರೆ ನಾನೂ ಪುರಾಣಕ್ಕೆ ಹೋಗಬಹುದು. 


: ಅವನು ಈಗ ಸಂಜೆ ಹೊತ್ತಿನಲ್ಲಿ ಎಲ್ಲಿ ಸಿಗ್ತಾನೆ, 


ಎಂಕಮ್ಮನೋರೆ. ನಾಳೆ ಬೆಳಗಿನ ತನಕ ಅವನ ಯೋಚನೆ 
ಬಿಟ್ಟು ಬಿಡಿ. 


: ಹಾಗೆಯೇ ಹೊಳೇತಡೀಲಿ ಒಂದು ಸುತ್ತು ಹಾಕಿಕೊಂಡು 


ಬಾರೊ. ಎಲ್ಲಿಯಾದರೂ, ವೂನುಗೀನು ಹಿಡೀತಾ 
ಇದ್ದಾನು, ನಾನು ಹೇಳಿ ಕಳಿಸಿದೀನಿ. ಈಗಲೇ ಬರಬೇಕಂತೆ 
ಅಂತ ಹೇಳು. ಬೇಕಾದರೆ ಜತೇಗೆ ಬಾಲೂನೂ 
ಕರಕೊಂಡು ಹೋಗು. 


: ನಾನು ಹೇಳಲೇನೋ ಅವನು ಎಲ್ಲಿ ಇರ್ತಾನೆ ಅಂತ. 


“ಕುಂಟುಕತ್ತೆ ಎಲ್ಲಿ ಅಂದರೆ ಪಾಳು ಗೋಡೆ ಪಕ್ಕದಲ್ಲಿ' 
ಅಂದಹಾಗೆ ಮೀನು ಮಾರಿ ಪಡಖಾನೇಲಿ ಕುಡೀತಾ 
ಕೂತಿರ್ರ್ಯಾನೆ. 


: ಹೋಗಲಿ ಬಿಡೀಪ್ಸ, ಆದದ್ದು ಆಗುತ್ತೆ, ನೀವು ಮಕ್ಕಳು 


ಅಲ್ಲೆಲ್ಲಾ ಹೋಗೋಣ ಅಂದರೇನು. 


: ನೋಡೋಣ, ತಾಳಿ. 


(ಅದೇ ಹೊತ್ತಿಗೆ ಗೇಟಿನ ಶಬ್ದವಾಗುತ್ತದೆ) 


: ಗೇಟು ಶಬ್ದವಾಯಿತು. ಯಾರು ನೋಡು, ಗಂಗನೇ 


ಬಂದನೋ ಏನೋ. 
(ಬಾಲು ಗೇಟಿನ ಕಡೆಗೆ ಹೋಗುತ್ತಾನೆ. ಜತೆಜತೆಗೇ 
ಸತ್ಯನೂ ನಡೆದು, ರಂಗದಾಚೆ ಹೋಗುತ್ತಾ ನೆ.) 


: ಯಾರೋ ಅದು ? (ಕಂಬದ ಮರೆಯಲ್ಲಿ ನಿಂತ ಗುಂಡ 


ನನ್ನು ನೋಡಿ) ಅಜ್ಜಿ, ಗುಂಡ ಬಂದು ಗೇಟಿನ ಹತ್ತಿರ 
ಕಾಯ್ತಿದಾನೆ. 


: ಇಷ್ಟು ಹೊತ್ತು ಎಲ್ಲಿ ಹಾಳಾಗಿ ಹೋಗಿದ್ದನಂತೆ ? 


ಒಳಗೆ ಬಂದು ಕೊಡ ತೊಗೊಂಡು ಹೋಗು. ಅನ್ನು. 


ಬೆಕು [ಬಾವಿ 
ಗುಂಡ 
ಬಾಲು 
ವೆಂಕಮ್ಮ 
ಬಾಲು 


ಗುಂಡ 
ವೆಂಕು ಶ್ರ 


ಗುಂಡ 


ವೆಂಕಮ್ಮ 


ಗುಂಡ 


೧೬ 


: (ತಲೆತಗ್ಗಿಸಿ, ಕಾಲಿನಿಂದ ನೆಲಕೆರೆಯುತ್ತ, ರಾಗವಾಗಿ) 


ದುಡ್ಡು £ 


: ಅದೇನೋ ದುಡ್ಡು ಕೇಳ್ತಿದಾನೆ, ಅಜ್ಜಿ, 

: ಯಾವ ದುಡ್ಡಂತೆ ? 

: (ಗುಂಡನಿಗೆ) ಯಾವ ದುಡ್ಡೊ ? 

: ಬೆಳಗ್ಗೆ ನೀರು ತಂದುಕೊಟ್ಟದ್ದು. 

: ನಿನ್ನ ದುಡ್ಡೆಲ್ಲಿ ಹೋಗುತ್ತೆ, ಆಮೇಲೆ ಒಟ್ಟಿಗೆ 


ಕೊಡೋಣಂತೆ. ಹೋಗು, -ಮೊದಲು ಹೋಗಿ ಹೊತ್ತು 
ಕಂತುವ ಮೊದಲು ಬೇಗ ಬೇಗ ಇನ್ನೊಂದು ನಾಲ್ಕು 
ಕೊಡ ನೀರು ತಂದುಬಿಡು, ಬೆಳಗಿನವರೆಗೆ ಆಗುತ್ತೆ. 


: ಉಹ್ಲೂ, ನಮ್ಮ ತಂದೆ ಬೈದರು, ಅಷು, ಅಗಕೆ 
ಇ [J ಲ ೪ ೧೮ 


ಯಾಕೆ ಒಪ್ಪಿಕೊಂಡೆ ಅಂತ. ದಿನಕ್ಕೆ ಎಂಟಾಣೆ ತುಂಬಾ 
ಕಡಿಮೆ, ಕೊಡಕ್ಕೆ ಎಂಟಾಣೆ ಕೊಡೋದಾದರೆ ತಂದು 
ಕೊಡು. ಇಲ್ಲದೇ ಹೋದರೆ ವಾಪಸು ಬಂದುಬಿಡು 
ಅಂದರಂ. 


: ಏನೋ ಇದು ! ಕೇಳೋದಕ್ಕೂ ಒಂದು ಮಿತಿ 


ಬೇಡವೆ ? ನೀನು ಹೋಗಿ ನೀರು ತಗೊಂಡುಬಾ. 
ಆಮೇಲೆ ನಿಮ್ಮ ತಾಯೀನ ಕರೆದು ಮಾತಾಡಿ, ನಾನು 
ಸರಿಯಾಗಿ ಲೆಕ್ಕಾಚಾರ ಹಾಕಿ ಕೊಡ್ತೀನಿ. 

(ಗುಂಡ ಕಲ್ಲುಗುಂಡಾಗಿ ನಿಂತಲ್ಲಿಯೇ ನಿಂತಿದ್ದಾನೆ) 
ಹೋಗು, ಗುಂಡ. ನೀನು ಒಳ್ಳೆಯ ಹುಡುಗ. 
ತೊಗೊಂಡು ಬಾ. ಇವತ್ತು ರಾತ್ರಿಯಿಂದ ಒಂದೊಂದು 
ಹಿಡಿ ಭಿಕ್ಷಾನ್ನ ಜಾಸ್ತಿ ಹಾಕ್ತೀನಿ. ಮೇಲೆ ಸಲ್ಪ ಸಾರೊ, 


ಎಷೆ 
ಪಲ್ಯವೊ ಕೊಡೋಣಂತೆ, ಹೋಗು. 


: ನಮ್ಮ ತಂದೆ ಹೇಳಿದ್ದರು, ಹೀಗೇನಾದರೂ ಊಟ 


ತಿಂಡಿಯ ಆಸೆ. ತೋರಿಸಿ, ಪುಸಲಾಯಿಸಿ ಕೆಲಸ 
ಮಾಡಿಸಿಕೋತಾರೆ, ಹುಷಾರು ಅಂತ. 


೧೭ 
ಶಾಮರಾವ" 


ವೆಂಕಮ್ಮ 


ಗುಂಡ 


ಬಾಲು 


ಬಾಲು 


ಶಾಮರಾವ್‌ ; 


ಬೆಕು ಬಾವಿ 


: (ಕೂತಲ್ಲಿಂದಲೇ ರೇಗಿ. ಏಳುತ್ತ) ಹೊಡೆದಟ್ಟಿರೊ ಆ 


ಕತ್ತೇ ಭಡವನ್ನ ! 


: ನೀನು ಸುಮ್ಮನಿರು, ಮಗು. ಅವನ ಮೇಲೆ ರೇಗಾಡಿ 


ಅಟ್ಟಿ ಬಿಟ್ಠ ರೆ ಹೊಳೆಯಿಂದ ಏನು ನೀನು ನೀರು 
ತರ್ತೀಯಾ ? ಅಥವಾ, ಈ ವಯಸ್ಸಿನಲ್ಲಿ ನಾನು ಹೋಗಿ 
ತರಲೊ ? ನಮ್ಮ ಕೈಯಲ್ಲಾ ಗದ ಕೆಲಸಕ್ಕೆ ಇನೊ [ಬ್ಬರ 
ಕಾಲು ಕಟ ಶಲೇಬೇಕು. 


: (ಅಳುತ್ತ, ಬೈದುಕೊಂಡು ಹೋಗುವನು) ನಿಮ್ಮ 


ಭಿಕ್ಷಾನ್ನಕ್ಕೆ ನಾನೇನೂ ಬೇತುಕೊಂಡಿಲ್ಲ. ಹೋಗ್ರಿ, ನನ್ನ 
ಎಂಟಾಣೇನೂ ಇಟ್ಟುಕೊಂಡು ಇನ್ನೊಂದು ಹೊಸ ಬಾವಿ 
ತೋಡಿಸಿಕೋ ಹೋಗ್ರಿ. 


: (ಅವನನ್ನು ಹೊಡೆಯಲು ಅಟ್ಟಿಸಿಕೊಂಡು ಹೋಗುವನು) 


ಇನ್ನೊಂದು ಸಲ ಈ ಕಡೆ ಕಾಲಿಡು, ಮಾಡ್ತೀನಿ. 
[ಬಾಲು ಹಿಂದಿರುಗಿ ಬರುವಾಗ ಗೇಟ್‌ ಹಾಕಿಕೊಂಡು 
ಬರುತ್ತಾನೆ. ಅಷ್ಟರಲ್ಲಿ ವೆಂಕಮ್ಮ ಒಳಗೆ ಹೋಗಿದ್ದಾಳೆ. 
ಶಾಮರಾವ್‌ ಕುರ್ಚಿಯ ಮೇಲೆ ಕೂತು ಬೇರೇನೂ 
ಮಾಡಲು ತೋಚದೆ ದಿನಪತ್ರಿಕೆ ಬಿಚ್ಚುತ್ತಾನೆ. ಗೇಟಿನ 
ಆಚೆ ಕಡೆಯಿಂದ "ಟಕ್‌ ಟಕ್‌' ಎಂದು ಯಾರೋ 
ಕೋಲೂರಿ ನಡೆದು ಬರುತ್ತಿರುವ ಶಬ್ದ.] 


: ಅಣ, ಸಿಗ್ನಲ್‌ ಬರಿ ದೆ. ಕುಂಟಯ್ಮಂಗಾರ,ರು ಬರ್ತಿದಾರೆ. 
ಣ ಇ ಹೌ ಶ್ರಿ ಶಿ ಹ 


(ಮುಖದ ಮೇಲೆ ಜುಗುಪ್ಸೆ,  ಬೇಸರಗಳನ್ನು 
ತೋರಿಸುತ್ತ) ಇವನೊಬ್ಬ !...ಅವನಾಗಿಯೇ ಬಂದರೆ 
ಬಂದುಕೊಂಡು ಹೋಗಲಿ, ನೀನು ಕರೆಯೋಕ್ಕೆ ಹೋಗ 
ಬೇಡ. ನೋಡಿದರೂ ನೋಡದ ಹಾಗೆ ಬಂದುಬಿಡು. 

[ಶಾಮರಾವ್‌ ಆ ಕಡೆ ನೋಡುವುದನ್ನು ತಪ್ಪಿ ಸಿಕೊಳ್ಳಲಃ 
ದಿನಪತ್ರಿಕೆಯಿಂದ ಮಂಖಮುಚ್ಚಿಕೊಳ್ಳುತ್ತಾನೆ. ಅಳಸಿಂಗ 
ರಾಚಾರ್‌ ತಾನಾಗಿಯೇ ಗೇಟು ತೆಗೆದು ಒಳಬಂದು, 


ಬೆಕು ್ಯ-ಬಾವಿ 


ಅಳಸಿಂಗರು 
ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


: ದಿನಕೆ 


ಎಟ 


ಮತ್ತೆ ಗೇಟು ಹಾಕಿ, ಕೋಲೂರಿಕೊಂಡು' ಎಳೆದೆಳೆದು 
ಕಾಲು ಹಾಕುತ್ತ ನಿಧಾನವಾಗಿ ನಡೆದುಕೊಂಡು ಬರು 
ತ್ತಾನೆ. ಆತನ ಕೈಯಲ್ಲಿ ಕೈಚೀಲವೊಂದಿದೆ.] 


: ಏನು ಶ್ಯಾಮರಾವ". ..ಹೇಗಿದಿ ? ಏನು ನಡೆದಿದೆ? 
: (ವಿಧಿಯಿಲ್ಲದೆ ಮುಖದಿಂದ ದಿನಪತ್ರಿಕೆ ಸರಿಸುತ್ತ 


ಬೇಸರದ ಧ್ವನಿಯಲ್ಲಿ) ಇದೇ ಪ್ರಶ್ನೆ ನಿನ್ನೆ ಸಂಜೆಯೂ 
ಕೇಳಿದ್ದೆ, ಮೊನ್ನೆ ಸಂಜೆಯೂ ಕೇಳಿದ್ದೆ. ಇಪ್ಪತ್ತು 
ವರ್ಷದಿಂದ ಸಾಧಾರಣವಾಗಿ ದಿನಾ ಸಂಜೆ ಕೇಳಿಕೊಂಡೇ 
ಬಂದಿದಿ. . ಏನು, ನಿನಗೆ ಉತ್ತರ ಕೊಡೋಕ್ಕೆ ಅಂತ 
ದಿನಕ್ಕೆ ಒಂದೊಂದು ತರಹ ಇರೋದಕ್ಕೆ ಆಗುತ್ತೆಯೆ ? 
4 ಹಿಂದೊಂದು ತರಹ ಇರೋದಕ್ಕೆ ಆಗದೇ 
ಹೋದರೂ ಇವತ್ತಂತೂ ಬೇರೆ ತರಹ ಇದೀಯೇ 
ಅನ್ನೋದು ಖಂಡಿತ...ಅದು ನಿನ್ನ ಧ್ವನಿಯಿಂದಲೇ 
ಗೊತ್ತಾಗುತ್ತೆ . (ಹೇಳಿಸಿಕೊಳ್ಳದೆ ಕುರ್ಚಿಗೆ ವಾಕಿಂಗ್‌ಸಿ ಕ್‌ 
ನೇತು ಹಾಕಿ ಅಚ್ಚುಕಟ್ಟಾಗಿ ಕುರ್ಚಿಯ ಮೇಲೆ ಕೂತು 
ಬೆವರೊರೆಸಿಕೊಳ್ಳುತ್ತ) ಶ್ರೀ ರಂಗನಾಥ ! ಶೇಷಶಯನ ! 
...ಗ್ಲ್ಯೂ, ಹಾಗೆಯೇ ಬಂದೆ. ಇವೊತ್ತು ನವಗ್ರಹಶಾಂತಿ 
ಯಾಗಲಿ ಅಂತ ಶ್ರೀರಂಗನಾಥ ಅಪ್ಪಣೆ ಕೊಡಿಸಿದ, 
ಎಲ್ಲ ಸಾಂಗವಾಗಿ ನೆರವೇರಿತು. ಪ್ರಸಾದ ಕೊಟ್ಟು 


ಹೋಗೋಣ ಅಂತ ಬಂದೆ. 
: ನೀನೇನು ಮಾಡತಿ ಹೇಳು. ಮನೇಲಿ ಮಗಳು, 


ಮೊಮ್ಮಗನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. 
ಮಾಡೋದಕ್ಕೆ ಕಸಬಿಲ್ಲ. ಹೊತ್ತು ಹೋಗೋಲ್ಲ. 
ಏನಾದರೂ ನೆಪಮಾಡಿಕೊಂಡು ದಿನಾ ಸಂಜಿ ಬಂದು 
ಬಿಡ್ತಿ 


: (ನಾಚಿಕೆಯಿಂದ ನಗುತ್ತ, ಚೀಲದಿಂದ ನಾಲ್ಕು ಸಣ್ಣ 


ಸಣ್ಣ ಹಣ್ಣು ಗಳಿರುವ ಒಂದು. ಚಿಪು ಭಿ ಬಾಳೆಹಣ್ಣು 2 


೧೯ 


ಶಾಮರಾವ್‌ : 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ : , 


ಅಲಸಿಂಗರು 


ಬೆಕು -ಬಾವಿ 


ಒಂದು ಚೂರು ತುಳಸಿ, ಒಂದು ಕುಂಕುಮದ ಪೊಟ್ಟಣ 
ಗಳನ್ನು ತೆಗೆದು, ಚಿಪ್ಪಿನಿಂದ ಒಂದು ಬಾಳೆಹಣ್ಣನ್ನು 
ಮುರಿದು, ಎದ್ದು ನಿಂತು, ಭಕ್ತಿಯಿಂದ ಅದನ್ನು 
ಶಾಮರಾಯನ ಕೈಗೆ ನೀಡುತ್ತ) ತೊಗೊ, ಪ್ರಸಾದ. 
ಕಣ್ಣಿಗೊತ್ತಿಕೊಂಡು ಬಾಯಿಗೆ ಹಾಕಿಕೊ, 

(ಅದರ ಬಗ್ಗೆ ಯಾವ ಉತ್ಸಾಹವನ್ನೂ ತೋರಿಸದೆ, 
ತೆಗೆದುಕೊಂಡು ಮೇಜಿನ ಮೇಲಿಡುತ್ತ) ಈ ಕಪಿಬೆರಳ 
ಬಾಳೆಹಣ್ಣಿನ ಪ್ರಸಾದ ಕೊಡೋಕ್ಕೆ: ಅಲ್ಲಿಂದ ಇಲ್ಲೀಗೆ 
ಕುಂಟುಗಾಲನ್ನೂ ಎಳಕೊಂಡು ಬರಬೇಕಾಗಿತ್ತೆ ? 
ಮನೇಲಿ ನಿನ್ನ ಮೊಮ್ಮಗನಿಗೆ ಕೊಟ್ಟಿದ್ದಿದ್ದರೆ ಸಂತೋಷ 
ದಿಂದ ತಿಂದುಕೊಂಡಿರೋವ ! 


: ಶಾಂತಂ ಪಾಪಂ! ಹಾಗಂತಾರೆಯೇ ? ಅದು ಪ್ರಸಾದ! 


“ಬಿಡುತು' ಅನ್ನು. 


: ಮುಂದಿನ ಸಲದಿಂದ ಪೊಂಗಲು, ಪುಳಿಯೋಗರೆ ನೈವೇದ್ಯ 


ಮಾಡೋಕ್ಕಾದರಷ್ಟೇ ಪೂಜೆ ಪುನಸ್ಕಾರ ಇಟ್ಟುಕೊ. 
ಕನಿಷ್ಠ, ಇಲ್ಲೀತನಕ ಅದರ ಸುದ್ದಿ ತರೋಕ್ಕೆ ಹೋಗ 
ಬೇಡ (ತನ್ನ ಹಾಸ್ಕಕ್ಕೆ ತಾನೇ ನಗುವನು). 


: ಕ್ವಾಣ್ಣ, ಬಾಲು. ಈ ಪ್ರಸಾದಾನ ತೊಗೊಂಡು ಹೋಗಿ 


ಒಳಗೆ ಕೊಡು. ಈ ಅಡಿಯನ ಮನೇಲಿ ಇವೊತ್ತು 
ನವಗ್ರಹಶಾಂತಿ ಅಪ್ಪಣೆಯಾಗಿತ್ತಂತೆ ಅಂತ ಹೇಳು. 
ಎಲ್ಲರೂ ತೊಗೊಳ್ಳಿ...ಹಾಗೆಯೇ ಬರತಾ, ಒಂದು 
ಚೊಂಬು ತಣ್ಣಗೆ ತೀರ್ಥ ತೊಗೊಂಡು ಬಾ, ಮಗೂ, 
ಬೆಳಗಿನಿಂದ ನೀರಿಗೆ ದಿಕ್ಕಿಲ್ಲದೆ ಒದ್ದಾಡ್ತಿದೀವಿ, ಇವನಿಗೆ: 
“ಜೆಂಬಲ್ಲಿ' ತಣ್ಣಗೆ ತೀರ್ಥವಂತೆ ತೀರ್ಥ! 


: ಮನೇಲಿ ನೀರಿಗೆ ದಿಕ್ಕಿಲ್ಲ ಅನ್ನೋದಕ್ಕೆ ನೀನೇನು ನಮ್ಮ 


ಹಾಗೆ ಹೊಳೆಯಿಂದ ನೀರು ಹೊರಬೇಕೆ ? ದೇವರು 
ಕೊಟ್ಟ ಹಾಗೆ ಮನೆಯ ಮುಂದೆ ಅಂತಹ ಸೀನೀರಿನ 


ಬೆಕು ಬಾವಿ 


ಶಾಮರಾವ್‌ : 


ಶಾಮರಾವ್‌ : 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 


ಬಾಲು 


ಅಳಸಿಂಗರು 
ಬಾಲು 
ಅಳಸಿಂಗರು 


೨೦ 


ಬಾವಿಯಿದೆ. ಕೈಚಾಚಿ ಮೊಗೆದುಕೊಳ್ಳಬಹುದು. 
ನಮ್ಮ ಬಾವಿ ಕಷ್ಟ ನಮಗೆ ಗೊತ್ತು. 

(ಬಾಲು ಲೋಟದಲ್ಲಿ ನೀರು ತಂದುಕೊಡುವನು.) 
ನೋಡು, ಎಷ್ಟು ಬೇಕೋ ಅಷ್ಟೇ ಇಸಕೊಂಡು ಕುಡಿ. 
ಸುಮ್ಮನೆ ದಂಡ ಮಾಡಬೇಡ. 


: (ಲೋಟವನ್ನು ಮೇಲೆತ್ತಿ ಗಟಗಟನೆ ನೀರನ್ನು ಕುಡಿದು 


ಮುಗಿಸಿ) ಶ್ರೀ ರಂಗನಾಥ ! ಶೇಷಶಯನ !... ಅದೇನು 
ನಿಮ್ಮ ಬಾವಿಯ ಕಷ್ಟ? ಬಂದು ನಿನ್ನ ಹತ್ತಿರ 


ಹೇಳಿಕೊಂಡಿತೆ, "ನನಗೆ ಸಾಕಾಯ್ತು, ಇನ್ನು ನೀರು 
ಕೊಡೋಲ್ಲ' ಅಂತ ? 


: (ಕೊಂಚ ಸಡಿಲಗೊಳ್ಳುತ್ತ) ಅದು ಬಂದು ಹೇಳಲಿಲ್ಲ, 


ಬೆಕ್ಕಿನ ಕಡೆಯಿಂದ ಹೇಳಿಸಿತು. 


: ಬೆಕ್ಕು? ಬೆಕ್ಕಿನ ಕಡೆಯಿಂದ ಹೇಳಿಸಿತು ? ಏನೋ ಅದು, 


ಒಗಟು ಒಗಟಾಗಿ ಮಾತಾಡ್ತಿದಿ? ಬಿಡಿಸಿ ಹೇಳು. 


: (ಮಗನ ಕಡೆ ಕೈ ತೋರಿಸುತ್ತ) ಅವನನ್ನ ಕೇಳು, 


ಹೇಳ್ತಾನೆ. ಇವತ್ತು ಬೆಳಗಿನ ಜಾವ... 


: (ತಂದೆಯ ಕಥನವನ್ನು ಮುಂದುವರಿಸುತ್ತ) ಇನ್ನೂ 


ಮಸಕು ಮಸಕು. ಉಚ್ಚೆ ಹುಯ್ಕೋಕ್ಕೆ ಎಚ್ಚರವಾಯಿತು. 
ಬಾಗಿಲು ತೆಕ್ಕೊಂಡು ಹೊರ ಬಂದೆ. ಬಾವಿ ಕಟ್ಟೆ ಹಯ 
ಮೇಲೆ ಆ ಕರಿಯ ಪಟ್ಟೆಬೆಕ್ಕು ಕೂತುಕೊಂಡು ಹೊಂಚು 
ಹಾಕ್ತಿದೆ. ಎಲ್ಲಿ ಕಾಲುಜಾರಿ ಬಾವಿಗೆ ಬಿದ್ದುಬಿಡುತ್ತೊ 
ಅನ್ನೋ ಹಾಗೆ ಅಂಚಿನಲ್ಲೇ ಕೂತಿದೆ. ಓಡಿಸೋಣ ಅಂತ 
ಹೋದೆ, ದುಡುಂ ಅಂತ ಬಾವಿಯೊಳಕ್ಕೆ ಉರುಳಿ 
ಕೊಂಡಿತು. 


: (ಗೊಳ್ಳನೆ ನಗುತ್ತ) ಚೆನ್ನಾಗಿದೆ ಕಥೆ ! 
: ಕಥೆ ಯಾಕಂತೆ ? 
; ಬೆಕ್ಕು ಬಾವಿಯೊಳಕ್ಕೆ ಬೀಳೋಣ ಅಂದರೇನೋ ? ನೀನ್ಫ 


೨೧ 

ಬಾಲು 
ಶಾಮರಾವ್‌ 
ಅಳಸಿಂಗರು 


ಬಾಲು 


ವೆಂಕಮ್ಮ 


ಶಾಮರಾವ್‌ 


ಬೆಕ್ಕು-ಬಾವಿ 


ಬಿದ್ದದ್ದು ನೋಡಿದೆಯಾ ? 
ಎ ಅ 


: ಅದು "ಧೊಪ್‌' ಅಂತ ಬಿದ್ದ ಶಬ್ದ ನಾನೇ ಕೇಳಿದೀನಿ. 
: ಎದ್ದ ಮೇಲೆ ಹಿಂಗಾಯಿತು ಅಂತ ಹೇಳಿದ. ಬಾವಿ ಒಳಗೆ 


ಬಗ್ಗಿ ನೋಡಿದರೆ ಬೆಕ್ಕು ಆಗಲೇ ಸತ್ತು ಮೇಲೆ ತೇಲ್ವಿದೆ. 


: (ಯಾವದೊ ಸಮಸ್ಯೆಗೆ ಸಿಕ್ಕಿದವನಂತೆ) ನಿಜವಾಗಿ 


ತೇಲ್ರಿತ್ತೆ ? ನೀವು ಚೆನ್ನಾಗಿ ನೋಡಿದಿರಾ ? 


: ತೇಲ್ತಿತ್ತು ಯಾಕೆ, ಇನ್ನೂ ತೇಲ್ತಿದೆ-ಕರ್ರಗೆ ಒಂದು 


ಕುಪ್ಪೆ ! ಬನ್ನಿ ನೋಡೋರಂತೆ ನಿಮಗೂ ತೋರಿಸ್ತೀನಿಃ 
(ಬಾಲು, ಅಳಸಿಂಗರು ಬಾವಿಯ ಹತ್ತಿರ ಹೋಗುತ್ತಾರೆ. 
ಅಳಸಿಂಗರು ಕ್ಷಣಕಾಲ ಬಾವಿಯೊಳಗೆ ಬಗ್ಗಿ ನೋಡಿ, 
ಬಾಲುವನ್ನು ಏನೋ ಕೇಳುತ್ತಾನೆ. ಬಾಲು ಉತ್ತರ 
ಕೊಡುತ್ತಾನೆ. ಅವನ ಮಾತು ಸಭಿಕರಿಗೆ ಕೇಳಿಸುವುದಿಲ್ಲ. 
ಮಾತಿನ ಜತೆಯ ನಟನೆಯಷ್ಟೇ ಕಾಣಿಸುತ್ತದೆ. ಆ 
ಕೈಸನ್ನೆಯಿಂದ ಅವನು ಬೆಕ್ಕನ್ನು ಓಡಿಸಲು ಏನನ್ನೋ 
ಎತ್ತಿ ಎಸೆದನೆಂಬುದು ತಿಳಿಯುತ್ತದೆ. ಕೊನೆಗೆ ಅಳಸಿಂಗರು 
ಮತ್ತೊಮ್ಮೆ ಬಾವಿಯೊಳಗೆ ಬಗ್ಗಿ ನೋಡಿ, ಜೋರಾಗಿ 
ನಗುವುದು ಕೇಳುತ್ತದೆ.) 


: (ಒಳಗಿನಿಂದ ಬಂದು ಶಾಮರಾಯನ ಜತೆ ಮಾತಾಡು 


ತ್ತಿದ್ದವಳು) ಅದರಿಂದಾಗಿಯೇ ಬೆಳಗಿನಿಂದ ನೀರಿಗೆ 
ಸಮಸ್ಯೆಯಪ್ಪ. ನಿನ್ನೆ ಕೊಳದಪ್ಪಲೆ, ಬಿಂದಿಗೆಗಳಲ್ಲಿ 
ತುಂಬಿಟ್ಟಿದ್ದ ನೀರೆಲ್ಲವೂ ಮುಗೀತು. ಇಲ್ಲಿ ಸುತ್ತು 
ಮುತ್ತ ಲಲ್ಲಿ” ಎಲ್ಲರ ಬಾವಿಯ. ನೀರೂ ಉಪ್ಪು. ಆ 
ನಂಜುಂಡ ಭಟ್ಟರ ಮಗ ಭಿಕ್ಷಾನ್ನದ ಗುಂಡನನ್ನ ಹಿಡಿದು, 


ಹೊಳೆಯಿಂದ ಚೆ ಸಲ ಎರಡೆರಡು ಕೊಡ ನೀರು 


"1 ತರಿಸಿದ್ದಾಯಿತು. 
: ದಿನಕ್ಕೆ ಎಂಟಾಣೆಗೆ ಒಪ್ಪಿಕೊಂಡಿದ್ದವನು ಈಗ ಒಂದು 


ಕೊಡಕ್ಕೆ ಎಂಟಾಣೆ ಕೊಡಬೇಕು ಅಂತ ತಕರಾರು ಮಾಡಿ 


ಬೆಕು ಬಾವಿ 


ಅಳಸಿಂಗರು 


ಶಾಮರಾವ್‌ 
ಅಳಸಿಂಗರು 


ಶಾಮರಾವ್‌ 


ವೆಂಕಮ್ಮ 


ಶಾಮರಾವ್‌ 


ವೆಂಕಮ್ಮ 


ಅಳಸಿಂಗರು 


೨೨. 


ಹೋದ. i 
(ಅಳಸಿಂಗರು ಬಾವಿ ಬಿಟ್ಟು )ಿ, ಬಂದು ಕುರ್ಚಿಯ ಮೇಲೆ 
ಕೂರುವನು.) 


: ಬಾವಿಯಿಂದ ಬೆಕ್ಕನ್ನು ತೆಗೆಸೋಕ್ಕೆ ಏನೂ ಏರ್ಪಾಡು 


ಮಾಡಲಿಲ್ಲವೆ, ಶಾಮಿ ? 


: ಮಾಡದೇ ಏನು ? 
: (ಕೊಂಚ ಪೆಚ್ಚಾಗಿ, ಆದರೂ ತೋರಗೊಡದೆ) ಏನು, 


ಏರ್ಪಾಡು ಮಾಡಿ ಆಗಿದೆಯೆ ? 


: ಆಗಿದೆ ಅಂದರೆ ಆಗಿತ್ತು, ಆಗಿಲ್ಲ. ಬೆಳಗ್ಗೆ ಆ ಬೆಸ್ತರ 


ಗಂಗನಿಗೆ ಹೇಳಿ ಕಳಿಸಿದ್ದೆ. ದುಡ್ಡು ಕಾಸು ಮಾತಾಡಿ, 
ತೆಗೆದು ಹಾಕೋಕ್ಕೆ ಒಪ್ಪಿಕೊಂಡು, "ಈಗ ಬರ್ತೀನಿ, 
ಬುದ್ಧಿ” ಅಂತ ಹೇಳಿ ಹೋದವನು ಇನ್ನೂ ಬಂದಿಲ್ಲ, 
ನೋಡು. 


: ಹಿಂದೆ ಒಂದೆರಡು ಸಲ ಬಿಂದಿಗೆ, ಚೆಂಬು ಬಿದ್ದಾಗ ಬಂದು 


ತೆಕ್ಕೊಟ್ಟು ಹೋಗಿದ್ದ. ನಿಯತ್ತಿನ ಆಸಾಮಿ. ಆದರೆ 
ಇವೊತ್ತು ಹೀಗೇಕೆ ಮಾಡಿದನೊ ? ಈ ಸುತ್ತು 
ಮುತ್ತಲಲ್ಲಿ ಅವನನ್ನ ಬಿಟ್ಟರೆ ಬಾವಿಗೆ ಇಳಿಯೋಕ್ಕೆ 
ಬರೋರು ಬೇರೆ ಯಾರೂ ಇದ್ದ ಹಾಗೆ ಇಲ್ಲ. 


; ದೊಡ್ಡ ಪಟ್ಟಣವೊ, ನಗರವೊ ಆಗಿದ್ದಿದ್ದರೆ ಬೇರೆ 


ಮಾತಾಗಿರೋದು. ಒಂದು ಫೋನ್‌ ಮಾಡಿದ್ದಿದ್ದರೆ 
ಫೈರ್‌ ಬ್ರಿಗೇಡ್‌ನವರು ಬಂದು ಒಂದು ನಿಮಿಷದಲ್ಲಿ 
ಕೆಲಸ ಮುಗಿಸಿ ಹೋಗಿರೋರು. 


: ತೆಗೆಸಿದ ಮೇಲೆ ಸಹ ಆ ನೀರನ್ನ ಹೇಗೆ ಕುಡಿಯೋದಕ್ಕೆ 


ಉಪಯೋಗಿಸೋದೊ ನಾನು ಬೇರೆ ಕಾಣೆ. ಸತ್ತ ಬೆಕು 
ಅದೇನು ಕೊಳೆತಿರುತ್ತೊ, ನಾರಿರುತ್ತೊ ? 


: ನೀವು ಅದನ್ನೆಲ್ಲ ಯೋಚನೆ ಮಾಡಿ. ತಲೆ ಕೆಡಿಸಿಕೋ 


ಬೇಡಿ, ತಾಯಿ. ಒಂದು ಧಡಿಯ ಸುಣ್ಣ ತರಿಸಿ ಹಾಕಿಸಿ 


೨೩ 


ವೆಂಕಮ್ಮ 


ಶಾಮರಾವ್‌ : 


ವೆಂಕಮ್ಮ 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 


ಬೆಕ್ಕು-ಬಾವಿ 


ಎರಡು ದಿನ ಬಿಟ್ಟುಬಿಡಿ. ಆಮೇಲೆ ಪುರೋಹಿತರನ್ನ 
ಕರಸಿ ಒಂದು ಪುಣ್ಮಾವರ್ಚನೆ ಮಾಡಿಸಿಬಿಡಿ. 
ಮೊದಲೊಂದೆರಡು ದಿನ ಮನಸ್ಸಿಗೆ ಕಸವಿಸಿಯಾಗುತ್ತೆ, 
ನಿಜ: ಆಮೇಲೆ ಎಲ್ಲಾ ಮರೆತೂ ಹೋಗುತ್ತೆ, 
ಅಭ್ಯಾಸವೂ ಆಗುತ್ತೆ. 


: ಹಾಗಂತೀಯಾ ? 


ಅವೆಲ್ಲ ಆಮೇಲಿನ ಮಾತು. ಮೊದಲು ಆ ಗಂಗ 
ಯಾವಾಗ ಬರ್ತಾನೋ, ಬರೋದೇ ಇಲ್ಲವೋ ? ಅಲ್ಲೀ 
ತನಕ ನೀರಿಗೇನು ಗತಿಯೊ ? 


: ಅಯ್ಯೋ, ಆದದ್ದು ಆಗುತ್ತೆ. 
೦ಎ 


(ವೆಂಕಮ್ಮ ಎದ್ದು ಒಳ ಹೋಗುವಳು) 


: ಅಲ್ಲಯ್ಯಾ, ಶ್ಯಾಮರಾವ್‌, ಬಾವೀಲಿ ಬೆಕ್ಕು ಬಿದ್ದಿದೆ 


ಅಂತ, ಬಿದ್ದ ಬೆಕ್ಕನ್ನ ತೆಗೆಯೋದಕ್ಕೆ ಬೆಸ್ತರ ಗಂಗ ಬರ 
ಲಿಲ್ಲ ಅಂತ, ಹೊಳೆಯಿಂದ ನೀರು ತಂದುಕೊಡೋದಕ್ಕೆ 
ಗುಂಡ ಇಲ್ಲ ಅಂತ, ನೀರು ಕುಡಿಯೋದನ್ನ ಬಿಟ್ಟು 
ಬಿಡೋದಕ್ಕೆ ಆಗುತ್ತೆಯೇ ? ಬದುಕೋದನ್ನ ನಿಲ್ಲಿಸೋ 
ದಕ್ಕೆ ಆಗುತ್ತೆಯೆ ? ಇಂಥವು ಎಲ್ಲಾ ಕೂಡಿಯೇ ಜೀವನ, 


: ವೇದಾಂತ ಹೇಳೋದಕ್ಕೇನಂತೆ, ಏನಾದರೂ ಉಪಾಯ 


ಹುಡುಕೋದು ಬಿಟ್ಟು ಟಾ” 


: ಉಪಾಯ ಏನು ? ಅಂತಹ ಸಮಯ ಬಂದರೆ ಹೊಳೇಗೆ 


ಹೋಡಿ ನಾವೇ ನೀರು ತರಬೇಕಪ್ಪ. ನಾವೂ ಒಂದು ಸಲ 
ಹೊಳೆ ನೋಡಿದ ಹಾಗಾಗುತ್ತೆ. ಅಥವಾ. ..ಬಾವಿರಗಿಳಿದು 
ಬೆಕ್ಕು ತೆಗೆದುಹಾಕಬೇಕು. ಬಾವಿಯ ಆಳ ನೋಡಿದ 
ಹಾಗಾಗುತ್ತೆ. 


ಹ್ಹೆ. ಹ. ಹ್ಹ. **ದುಂಡುದುಂಡಾಗಿ ಮಾತನಾಡೋದು 


ಸುಲಭ. ನಿಮ್ಮ ಮನೆ ಬಾವೀಲಿ ಬೆಕ್ಕು ಬಿದ್ದಿದ್ದರೆ ನೀನೇ 


ಬಾವಿಗಿಳಿದು ಅದನ್ನು ತೆಗೆದುಹಾಕ್ತಿವ್ದೆ ಅಲ್ಲವೆ ? 


ಬೆಕು ಬಾವಿ 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾವರಾವ* 
ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


೨೪ 


: ಬೆಕ್ಕು ಬೀಳೋದಕ್ಕೆ ನಮ್ಮ ಮನೇಲಿ ಬಾವಿಯೇ 


ಇಲ್ಲವಲ್ಲೊ ! (ನಗುವನು) ಬಾವಿ ಇದ್ದು ಬೆಕ್ಕು 
ಬಿದ್ದಿದ್ದಿದ್ದರೆ ಖಂಡಿತ ಇಳಿದು ತೆಗೆದುಹಾಕ್ತಿದ್ದೆ. 
ಅಷ್ಟೇಕೆ ? ಹಟಕಟ್ಟು, ನಿಮ್ಮ ಬಾವೀಗೇ ಇಳಿದು ಬೆಕ್ಕು 
ತೆಗೆದುಹಾಕ್ತೀನೋ ಇಲ್ಲವೋ ನೋಡು. 


: (ಉತ್ತೇಜಿತನಾಗಿ, ಆಸಕ್ತಿ ತೋರಿಸುತ್ತ) ಏನು, ನೀನು 


ಬಾವಿಗಿಳೀತೀಯಾ ? ಬಾವಿಗಿಳಿಯೋಕ್ಕೆ ಬರುತ್ತೆಯೆ 
ನಿನಗೆ ? 


: ನನಗೆ ಏನು ಬರೋದಿಲ್ಲ ಅಂತ ಕೇಳು ನಿಮ್ಮ ಬಾವಿ 


ಎಷ್ಟು ಆಳ ಇದೆ ? 


: ಏನು, ಒಂದು ಇಪ್ಪತ್ತು ಇಪ್ಪತೈದು ಅಡಿ ಇರಬೇಕು. 
: (ರಾಗವಾಗಿ) ಅಷ್ಟೇನೇ ! ನಾನು ಇಳೀತಿದ್ದ ಬಾವಿಗಳು 


ಐವತ್ತು ನೂರು ಅಡೀಗೆ ಕಡಿಮೆ ಇರ್ತಿರಲಿಲ್ಲ. 


: (ಕೊತಲ್ಲಿಂದಲೇ, ಹುರುಪಿನ ಧ್ವನಿಯಲ್ಲಿ) ಅಮ್ಮಾ, 
 ಅಳೆಸಿಂಗ್ರೂಗೆ ಬಾವಿಗಿಳಿಯೋಕಿ ಬರುತ್ತಂತೆ... ಅವನೇ 


ಇಳಿದು ಬೆಕ್ಕು ತೆಗೆದುಹಾಕತಾನಂತೆ 1...ಗಟಿ ಗ, ಗಟ್ಟಿಗ 
ಕಣಯ್ಯಾ. 


: ನಿನ್ನ ಹಾಗೆ ನನಗೆ ದೇವರು ಹುಟ್ಟತಾ `ಬಾಯಲ್ಲಿ ಬೆಳ್ಳಿ 


ಗಿಂಡಿ ಇಟ್ಟು ಕಳಿಸಲಿಲ್ಲ, ಶಾಮಿ. ನಿನಗೆ ಎಲ್ಲಾ 
ತಿಳಿದಿರೋದೇಯೇ. ನಮ್ಮ ತಾತ, ಮುತ್ತಾತಂದಿರೆಲ್ಲಾ 
ಹತ್ತು ತಲೆಮಾರಿನಿಂದ ವೇದ ಓದಿ, ಪಾರಾಯಣ 
ಮಾಡಿ, ಗುಡಿಯ ಅರ್ಚಕರಾಗಿದ್ದವರು. ಲೌಕಿಕವಾಗಿ 
ಅದಕ್ಕಿಂತ ಮೇಲೇರಿದವರೇ ಅಲ್ಲ. ಅದೇನೋ ನಮ್ಮ 
ತೀರ್ಥರೂಪರಿಗೆ ನನ್ನನ್ನ ಒಬ್ಬ ದೊಡ್ಡ ಮನುಷ್ಯ: 
ನನ್ನಾಗಿ ಮಾಡಿಸಿ ತಾವು ಸಂತೋಷಪಡಬೇಕು ಅಂತ 
ಆಸೆ. ಗಂಟಲಲ್ಲಿ ಗಿಡಿದು. ಓದಿಸಿ, ಪ್ಲೀಡರ್‌ ಪರೀಕ್ಷೆಗೆ 
ಕಟ್ಟಿಸಿದರು. ಅವರ ಅದೃಷ್ಟವೋ, ನನ್ನ ದುರದೃಷ ವೊ 


೨೫ 


ಶಾಮರಾವ್‌ 


ಅಳಸಿಂಗರು 


ಬೆಕ್ಕು-ಬಾವಿ 


ಪಾಸಾಗಿಯೇ ಬಿಟ್ಟಿತು. ಮನೆಯ ಮುಂದೆ ಬೋರ್ಡ್‌ 
ಬಂತು, ಹೊಸದರಲ್ಲಿ ಒಂದು ನಾಲ್ಕು ತರಲೆ ಕೇಸುಗಳೂ 
ಬರೋವು-ಬರೋವೇನು, ಅವರೇ ಅಲ್ಲಿಂದ ಇಲ್ಲಿಂದ 
ಹಿಡಿದು ತರೋರು. ಆ ಬೋರ್ಡು, ಆ ಕಕ್ಷಿಗಾರರನ್ನ 
ನೋಡಿಯೇ ಸಂತೋಷಪಟ್ಟುಕೊಳ್ಳೋರು. ಆದರೆ 
ಸಂಸಾರ ನಡೀತಿದ್ದದ್ದೆಲ್ಲಾ ಅವರು ತರ್ಮಿಷ್ಜ ಮಂಗಳಾರತಿ 
ತಟ್ಟೆಯ ಕಾಸಿನಿಂದಲೇ. ಅವರು ತಮ್ಮ ಆಸೇಗೆ ನನ್ನನ್ನ 
ಬಲಿಕೊಡದೆ ಹೋಗಿದ್ದಿದ್ದರೆ, ನಾನೂ ಗುಡಿ ಅರ್ಚಕ 
ನಾಗಿ, ನನಗೂ ತಿಂಗಳಿಗೆ ನಾಲ್ಕು ರೂಪಾಯಿ ಸಂಬಳ 
ದಿನಕ್ಕೆ ನಾಲ್ಕೆಂಟಾಣೆ ದಕ್ಷಿಣೆ ಬಂದುಕೊಂಡು 
ಹೋಗಿರೋದು. ಈಗ ಅದೂ ಇಲ್ಲ, ಇದೂ ಇಲ್ಲ 
ಅಂದಮೇಲೆ. ಮರ್ಯಾದೆಯಾಗಿ ಜೀವನೋಪಾಯ 
ಮಾಡೋಕ್ಕೆ ಒಂದಲ್ಲ ಒಂದು ಹುಡುಕಬೇಕಲ್ಲ. 


: ಹಾಗಂದುಕೊಂಡು ಏನೂ ಅಂದರೆ ಅದನ್ನ 


ಮಾಡೋಕ್ಕಾಗುತ್ತೆಯೆ ಕ 


: ಮಾಡಬೇಕಪ್ಪ ! ಸುಮ್ಮನೆ ಬರೀ ತಲೆ ಇಟ್ಟುಕೊಂಡು 


ಪುಟ್‌ಬಾಲ್‌ ಉರುಳಿದ ಹಾಗೆ ಉರುಳಿದರೆ ಆಯಿತೆ ? 
ನಡೆದಾಡೋಕೆ ಕಾಲು ಬೇಡವೆ ? ಮನುಷ್ಯರಾದ ಮೇಲೆ 
ಎಲ್ಲಾನ್ನೂ ಮಾಡಬೇಕು. ಅಧ್ಯಯನಕ್ಕೆ ಕೈಯಲ್ಲಿ 
ಪುಸ್ತಕ ಹಿಡಿದಾಗ, ವಾದ-ತರ್ಕ-ಚಿಂತನೆಗೆ ಕೂತಾಗ 
ಬ್ರಾಹ್ಮಣರಾಗಬೇಕು ; ಕೆಲಸಕ್ಕಿಳಿದಾಗ ಶೂದ್ರರಾಗ 
ಬೇಕು,.. ಹೊಲೆಮಾದಿಗರೂ ಆಗಬೇಕು. ಎಲ್ಲಾ 
ಸಮವಾಗಿ ಸೇರಿದರೇನೇ ಪುರುಷ ಪೂರ್ಣನಾಗೋದು 
ಕಣೊ. ಉದಾಹರಣೆಗೆ, ನೀನು ಕಂಡಹಾಗೆ ನಾನು 
ಏನೇನು ಮಾಡೋಲ್ಲ- -ಮನೇಗೆ ಸುಣ್ಣ ಬಣ್ಣ ಬಳೀತೀನಿ, 
ಹೆಂಚು ಕೈಯರಾಡ್ತೀನಿ. ಊರು ನೋಡೋಕ್ಕೆ 
ಬಂದವರಿಗೆ ಗೈಡ್‌ ಆಗ್ತೀನಿ, ಸಣ್ಣ ಪುಟ್ಟ ಕಾಯಿಲೆ 


ಬೆಕು [ಬಾವಿ 
ಬಾಲು 


ಅಳಸಿಂಗರು 
ಶಾಮರಾವ್‌ : 


ಅಳಸಿಂಗರು | 
ಬಾಲು 


ಖಾತಿ 

ವೆಂಕಮ್ಮ 
ನಾಲು 

ಅಳಸಿಂಗರು 


ಶಾಮರಾವ್‌ 
ಅಳಸಿಂಗರು 


ಶಾಮರಾವ್‌ : 
ಅಳಸಿಂಗರು 
ಶಾಮರಾವ್‌ 


ಕಸಾಲೆಗಳಿಗೆ ಔಷಧಿ ಕೊಡ್ತಿ ನಿ. 


: (ಇವರ ಮಾತನ್ನು ಉತ್ಸಾಹದಿಂದ ಕೇಳುತ್ತ ಕುಳಿತವನು) 


ರೀ, ನಿಮಗೆ ತೆಂಗಿನಮರ ಹತ್ತೋಕ್ಕೂ ಬರುತ್ತೆ 
ಅಲ್ವಾ ? 


: ಎಲಾ, ನೀನು ಯಾವಾಗ ನೋಡಿದ್ದೆಯೊ ) 


(ವ್ಯಂಗ್ಯವಾಗಿ) ಇನ್ನು ನವರಾತ್ರಿ ಒಂಬತ್ತು ದಿನ ಊರ 
ಹುಡುಗರನ್ನೆಲ್ಲಾ ಒಟ್ಟು ) ಹಾಕಿ, ನೀನಾಡಿಸೋ ಆ 
ನಾಟಕಗಳು ? 


ಹೌದಲ್ಲ, ನಾಟಕ ! 


: (ಇವೆಲ್ಲವನ್ನೂ ಬೆರಳಮೇಲೆ ಎಣಿಸುತ್ತಿದ್ದವನು) 


ಆರಾಯಿತು. ಇನ್ನೆರಡು ಹೇಳಿಬಿಡ್ರಿ. ಗಾದೆ ಪೂರ್ತಿ 
ಯಾಗುತ್ತೆ ! 


: ಯಾವ ಗಾದೆಯೊ ? 
: ಅದ: ಯಾರಿಗೋ...ಎಂಟು ಚೇಷ್ಟೆ ಅಂತಾರಲ್ಲ ! 
: (ಬಾಲುವಿನ ತಲೆಯನ್ನು ಪ್ರೀತಿಯಿಂದ ಜುಗ್ಗಾಡಿಸುತ್ತ) 


ಕುಳ್ಳಂಗೆ ? | 
(ಎಲ್ಲರೂ ಗೊಳ್ಳನೆ ನಗುವರು) 


: ಹ್ಞೂ, ಅದೇನೋ ಬಾವಿಗಿಳಿಯೋ ಮಾತಾಡ್ತಿದ್ದೆಯಲ್ಲ? 
: ಮಾತೇನು ಬಂತು? ನೀನು "ಹ್ಞ್ಯೂ' ಅನ್ನು, ಬಾಜಿ 


ಕಟ್ಟು. ಇಳಿದು ತೋರಿಸಿಯೇ ಬಿಡ್ತೀನಿ. ಹ್ಞೂ, ಹೇಳು. 
ಎಷ್ಟು ಕೊಡ್ತಿ ? ಇಪ್ಪತ್ತು ರೂಪಾಯಿ ? ಇಳೀಲಿಲ್ಲವೊ, 
ನಾನು ನಿನಗೆ ಇಪ್ಪತ್ತು ಕೊಡ್ತೀನಿ, ಸರಿತಾನೆ ? 

ಬರೀ ಇಳಿಯೋದಲ್ಲ. ಇಳಿದು ಬೆಕ್ಕು ತೆಗೀಬೇಕು. 


: ಹೌದು, ಅದಕ್ಕೇ ತಾನೇ ಇಳಿಯೋದು. 
: (ತನ್ನ ಸಮಸ್ಯೆ ಬಗೆಹರಿಯಲಿರುವುದನ್ನು ಕಂಡು, 


ಸಂತೋಷದಿಂದ) ಬಾಲು, ಇಬ್ಬರಿಗೂ ಕೊಂಚ ಟೀ 
ಮಾಡಬೇಕಂತೆ ಅನ್ನೊ, 


ಪಿಕ್ತಿ 


ಅಳಸಿಂಗರು 


ಶಾಮರಾವ್‌ : 


ಶಾಮರಾವ್‌ : 
: ಅದೊಂದು ಕಥೆ. ಬಾಲ್ಯದಲ್ಲಿ ನಾವಿದ್ದದ್ದು ಮೇಲು 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಬೆಕು ಬಾವಿ 


: ಬಾ...ಲು (ಏನನ್ನೋ ಹೇಳಲು ಬಾಯಿತೆಗೆಯುವನು) 


(ನಡುವೆ ಬಾಯಿಹಾಕಿ) ಅವನಿಗೆ ಗೊತ್ತಿದೆ, ನಿನಗೆ ಟೀನಲ್ಲಿ 
ಸಕ್ಕರೆ, ನಾಲ್ಕು ಚಮಚ ಅಂತ! 
(ಇಬ್ಬರೂ ಮೆಲ್ಲನೆ ನಗುವರು. ಬಾಲು ಒಳಗೆ ಹೋಗು 


ವನು) 
ಹಾಗಾದರೆ ನೀನು ಬಾವಿಗಿಳಿಯೋದನ್ನ ಎಲ್ಲಿ ಕಲಿತೆ? 


ಕೋಟೇಲಿ. ನಮ್ಮ ಮನೆ ಹಿತ್ತಲಲ್ಲಿ ಒಂದು ಬಾವಿ 
ಇರೋದು. ಮನೇಲಿ ಒಂದು ಪಾಟಿ, ನಮ್ಮ 
ತೀರ್ಥರೂಪರ ಮುತ್ತಜ್ಜಿ. ವಯಸ್ಸು ಏನು, ತೊಂಬತ್ತು 
ಇರಬೇಕು. ಕಣ್ಣುಗಳೋ ಕಲ್ಲುಕುರುಡು, ನಿನಗೆ 
ಗೊತ್ತಲ್ಲ, ನಾವು ಅಯ್ಯಂಗಾರ್ರಲ್ಲಿ ಸ್ವಲ್ಪ ಮಡಿ ಜಾಸ್ತಿ. 
ಪಾಟೀಗೋ, ಬಾವಿನೀರೇ ಆಗಬೇಕು. ಅದನ್ನ ತನ್ನ 
ಕೈಯಿಂದಲೇ ಸೇದುಕೋಬೇಕು. ಇಷ್ಟಾದರೂ ಒಂದು 
ಸಲವಾದರೂ ಕುಣಿಕೇನ ಭದ್ರವಾಗಿ ಬಿಗಿದದ್ದೇ ಇಲ್ಲ. 
ಹಗ್ಗ ಇಳಿಬಿಟ್ಟ ರೆ ಸಾಕು, ಬಿಂದಿಗೆ ದುಡುಂ ಅಂತ 


. ಬಾವೀಗೆ ಮಗಚಿಕೊಳೊ ದು. ಎಷ್ಟು “ಬೇಡ' ಅಂತ 


ಹೇಳಿದರೂ ಕೇಳ್ತಿರಲಿಲ್ಲ. ಊಟತಿಂಡಿ ಬಿಟ್ಟು ಬಾವಿ 
ಕಟ್ಟೆಯ ಹತ್ತಿರ ಅಳತಾ ಕುಳಿತುಬಿಡೋದು. ಈ ಊರಲ್ಲಿ 
"ಗಂಗ' ಇರೋ ಹಾಗೆ ಮೇಲುಕೋಟೇಲೂ ಒಬ್ಬ 
"ಮಂಗ' ಇರೋವ. ಮೊದಮೊದಲು ಅವನನ್ನ ಕರೆದು 
ತೆಗೆಸೋವು. ಆದರೆ ದಿನಕ್ಕೆ ಎಷ್ಟು ಸಲ ಅಂತ? 
ಕೊನೇಗೆ ಪಾಟೀ ಕಷ್ಟ ನೋಡಲಾರದೆ ಒಂದು ದಿನ 
ನಾನೇ ಧೈರ್ಯಮಾಡಿ ಬಾವೀಗೆ ಇಳಿಯೋದು ಕಲಿತೆ. 


: ನೀನೇ ಖುದ್ದಾಗಿ ಕಲಿತೆಯಾ ? 


(ಟೀ ಬರುವುದು. ಇಬ್ಬರೂ ಕುಡಿಯತೊಡಗುವರು.) 


: ಪ್ರಯತ್ನಿಸಿದರೆ ಯಾವುದು ಆಗೋಲ್ಲ, ಶಾಮಿ ? 


ಬೆಕು ಬಾವಿ 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 
ಅಳ ಸಿಂಗರು 
ಶಾಮರಾವ್‌ 


ಅಳಸಿಂಗರು 


೨೮ 


ಮೊದಮೊದಲು ಸ್ವಲ್ಪ ಕಷ್ಟವಾಯಿತು. ಆಮೇಲೆ 
ದಿನಕ್ಕೊಂದು ಸಲ, ಎರಡು ಸಲ ಇಳಿಯೋವೆ. 
ಬರಬರತಾ ಬಾವಿ ನನಗೆ ಎರಡನೆಯ ಮನೆಯೇ ಆಗಿ 
ಬಿಡ್ತು...ನಾನಿನ್ನೂ ಹುಡುಗ. ನಮ್ಮದು ಸಣ್ಣ ಮನೆ. 
ಗೋಕುಲಾಷ್ಟಮಿ ದಿನ ತಿಂಡಿ ಮಾಡಿದಾಗ ಕದ್ದು 
ತಿನ್ನೋದಕ್ಕೆ ಒಂದು ಸರಿಯಾದ ಸ್ಥಳ ಇರ್ತಿರಲಿಲ್ಲ. 
ತಿಂಡೀನ ಸೊಂಟಕ್ಕೆ ಕಟ್ಟಿ, “ಪಾಟೀ ಬಾವಿಗೆ ಬಿಂದಿಗೆ 
ಬಿತ್ತೆ ?' ಅಂತ ಇಳಿದು ಹೊರಟುಜಿಡೋವೆ. ಅಲ್ಲಿಯೇ 


ಗಂಟೆಗಟ್ಟಲೆ ಆರಾಮವಾಗಿ ಕೂತುಬಿಡೋವೆ. 


: (ಸ್ಪಷ್ಟ ಬಸಿ ಶಂಕೆಯ ಧ್ವನಿಯಲ್ಲಿ) ಕೂತು ಬಿಡೋವೆ ? 


ಬಾವೀಲಿ 7 


: (ಸಿಕ್ಕಿಬಿದ್ದವನು ನುಣಚಿಕೊಳ್ಳುವಂತೆ, ಹೌದು. ಆಹಾ, 


ಬೇಸಿಗೇಲಿ ಅಲ್ಲಿ ಏನು ತಂಪು ಅಂತೀಯೆ? ಸುತ್ತಾ 
ನಾಲ್ಕೂ ಕಡೆಯಿಂದ ತೂತಿನಲ್ಲಿ ಜುಳು ಜುಳು ಅಂತ 
'ಬಾವೀಗೆ ನೀರು ಬಂದು ಬೀಳೋದನ್ನ ಕೇಳೋಕ್ಕೆ ಎಷ್ಟು 
ಸೊಗಸು ! ಇನ್ನು ಆ ಪಾಚಿಯ ಬಣ್ಣವೊ ? ಪಚ್ಚಿ! 
ಪಚ್ಚೆ ! ಅದೇ ಒಂದು ಅದ್ಭುತಲೋಕ |! ನೀನು ಹ್ಲೂ 
ಅನ್ನು. ನಿನಗೂ ಬಾಸ, ಕಲಿಸಿಕೊಟ್ಟು 
ಬಿಟ್ಟೇನು. 


; (ನಗುತ್ತ) ಸಾಕು, ಮಹರಾಯ! ನೀನು ಕಲಿತರೇನು ? 


ನಾನು ಕಲಿತರೇನು ) ಎರಡೂ ಒಂದೇ ಅಲ್ಲವೆ ? 


: ಸರಿ, ಏಳು ಹಾಗಾದರೆ. 


(ಇಬ್ಬರೂ ಎದ್ದು ಬಾವಿಯ ಕಡೆಗೆ ನಡೆಯುವರು) 


: ನಿನಗೆ ಬಾವೀಗೆ ಎ ಸಾಮಾನು, ಸರಂಜಾಮು 


ಏನೇನು ಆಗಬೇಕು ? 


' ಏನು ಸಾವತಾನು, ಸರಂಜಾಮು ? ತಲೆ ನೆಟ ಗಿರಬೇಕು, 


ಕೈಕಾಲು ಭದ್ರವಾಗಿರಬೇಕು, ' ಗುಂಡಿಗೆ ಗಟ್ಟಿ ೈಯಾಗಿರ: 


3೯ 


ಶಾಮರಾವ್‌ `: 
: ಯಾಕೆ? ಒಳಗಡೆ ಇದೆಯಲ್ಲ, ಹನುಮಂತ ದೇವರ 


ಅಳಸಿಂಗರು 


ಶಾಮರಾವ್‌ : 


ಅಳಸಿಂಗರು 


ಶಾಮರಾವ್‌ : 


ಆಳಸಿಂಗರು 


ಬೆಕ್ಕು-ಬಾವಿ 


ಬೇಕು! | 
ಅಲ್ಲವೊ, ಈ ಉಟ್ಟ ಪಂಚೇಲೇ ಇಳೀತೀಯಾ ? 


ವಜ್ರಕವಚ.... 

(ಧ್ವನಿ ತಗ್ಗಿ ಸಿ) ಎಲ್ಲಾದರೂ ಉಂಟೆ ) ಮಕ್ಕಳುಮರಿ 
ಓಡಾಡೋ ಜಾಗ ! ತಾಳು, ನಿನಗೊಂದು ತುಂಡು ತರಿಸಿ 
ಕೊಡ್ತೀನಿ...ಹೋಗೊ, ಬಾಲಾ, ಅಜ್ಜೀನ ಕೇಳಿ 
ಇವನಿಗೊಂದು ಹಳೆಪಂಚೆ ತಂದುಕೊಡೊ. (ಬಾಲು 
ಒಳ ಹೋಗುವನು.) ಅಂದಹಾಗೆ, ಅಳತಶಿಂಗು,, ಒಂದು 
ಪ್ರಶ್ನೆ -ಆ ಸತ್ತ ಬೆಕ್ಕನ್ನ ಮೇಲೆತ್ತಿದ ಮೇಲೆ ಅದರ 
ವಿಲೇವಾರಿ ಹೇಗೆ ? 


: ನಿನಗೆ ಯಾಕೊ ಪ್ರತಿಯೊಂದೂ ಒಂದು ದೊಡ್ಡ 


ಸಮಸ್ಯೆಯಾಗಿ ಬಿಡುತ್ತೆ ಕಣಯ್ಯಾ, ಶಾಮಿ. ಊರಿನಲ್ಲಿ 
ಯಾವ ಬೆಕ್ಕೂ ನಾಯಿಯೂ ಸಾಯೋದೆ ಇಲ್ಲವೆ? 
ಇಷ್ಟು ದೊಡ್ಡ ಕಾಂಪೌಂಡು ಇದೆ. ಎಲ್ಲಾದರೂ ಒಂದು 
ಮೂಲೇಲಿ ಬಿದ್ದಿರುತ್ತೆ. ನಾಳೆ ಬೆಳಗ್ಗೆ ಬೀದಿಗುಡಿಸೋನ 
ಕೈಗೆ ಒಂದು ನಾಲ್ಕಾಣೆ ಹಾಕಿದರಾಯಿತು. ಎತ್ತಿಕೊಂಡು 


| ಹೋಗ್ತಾ ನೆ. 


(ಬಾಲು ಒಂದು ತುಂಡು ಪಂಚೆಯನ್ನು ತಂದು ಕೊಡು 
ತ್ತಾನೆ. ಅಳಸಿಂಗರು ರಂಗದ ಮೇಲೆಯೇ ಉಟ್ಟ ಪಂಚೆ 
ಯನ್ನು ಬಿಚ್ಚಿ ಅದನ್ನು ಉಡಲು ಹೋಗುತ್ತಾನೆ.) 
ಊಹ್ಞೂ, ಹಾದಿಬೀದೀಲಿ ಹೋಗೋರಿಗೆ ಕಾಣೋಹಾಗೆ 
ಇಲ್ಪಲ್ಲ...ಅಲ್ಲಿ...ಆ ಮರದ ಮರೇಲಿ. 


: ನೀನು ಹೀಗೆ ಬಿಗುಮಾನಕ್ಕೆ ಅಂಟಿಕೊಂಡು ಕೂತಿರೋ 


ವರೆಗೂ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಆಗೋದಿಲ್ಲ, 


ಶಾಲು. 
(ಎಂದು ನಗುತ್ತ ಮರದ ಮರೆಗೆ ಹೋಗುವನು) 


ಬೆಕು [ಬಾವಿ 


ಶಾಮರಾವ್‌ 


ಅಳಸಿಂಗರು 


ವೆಂಕಮ್ಮ 


ಶಾಮರಾವ್‌ : 


ಅಳಸಿಂಗರು 


೩೦ 


(ಕೊಂಚ ತಡೆದು) ಹಾಗೇ ಯೋಚಿಸ್ತಿದ್ದೆ, ನಾಳೆ ತನಕ 
ಆ ಸತ್ತ ಬೆಕ್ಕನ್ನ ಮನೇಲಿಟ್ಟುಕೊಂಡಿರೋದರ ಬದಲು 
ಬೆಳಿಗ್ಗೆಯೇ ತೆಗೆಸಿದರೆ ಹೇಗೆ ಅಂತ ? 


: (ಚಿಂತೆಯಿಂದ) ಇದೇನಿದು ? ನಿನಗೆ ಬಾವಿಗಿಳಿಯೋದನ್ನ 


ತೋರಿಸಿ, ಬಾಜಿ ಗೆದ್ದುಕೊಂಡು ಹೋಗಬೇಕು ಅಂತ 
ಎಲ್ಲ ಸಿದ್ಧತೆ ಮಾಡಿಕೊಂಡ ಮೇಲೆ, ಹೀಗೆ ಹಿಂದೇಟು 
ಹೊಡೆದರೆ ಹೇಗೆ ? (ಕೊಂಚ ಯೋಚಿಸಿ) ನಿನಗೆ 
ಬೆಕ್ಕಿನ ವಿಲೇವಾರೀದು ತಾನೇಪ್ಪ ಚಿಂತೆ ? ಅದನ್ನ ನನಗೆ 
ಬಿಡು. ಗುದ್ದಲಿ ಎಲ್ಲಿದೆ, ಹೇಳು? ಅಲ್ಲಿ ಆ ಒಗೆಯುವ 
ಕಲ್ಲಾಚೆ, ಕರಿಬೇವಿನ ಗಿಡದ ಹತ್ತಿರ ಒಂದು ಗುಣಿ 
ತೋಡಿ, ಅದನ್ನ ಹೂತು, ಮಣ್ಣುಮುಚ್ಚಿ, ಹಾಲು 
ತುಪ್ಪ ಮಾಡಿ ಹೋಗ್ತೀನಿ. ಬೇಕೂ ಅಂದರೆ ನಾಲ್ಕು 
ಮಂತ್ರವನ್ನೂ ಹೇಳಿ, ಸಾಂಗೋಪಾಂಗವಾಗಿಯೇ 
ಮಾಡೋಣಂತೆ. ಇದುವರೆಗೆ ಈ ಜಗತ್ತಿನಲ್ಲಿ ಹುಟ್ಟಿದ 
ಯಾವ ಬೆಕ್ಕಿಗೂ ಅಂಥ ಸಂಸ್ಕಾರ ಆಗಿರಬಾರದು ! 


: ನೀವು ಬೇರೆ ಎಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳೀಪ್ಪ. 


ಆ ಕರಿಬೇವಿನ ಗಿಡದ ತಂಟೇಗೆ ಮಾತ್ರ ಹೋಗಬೇಡಿ. 
(ಅಳಸಿಂಗರು ವರಾತಾಡುತ್ತ ಆಡುತ್ತ ಬಾವಿಯ ಹತ್ತಿರ 
ಬಂದು ಬಗ್ಗಿ ನೋಡುತ್ತಾನೆ. ಅವನು ಕುರ್ಚಿ ಬಿಟ್ಟು 
ಎದ್ದಾಗಿನಿಂದ ಅವನ ಚೀಲ ಅವನ ಕೈಯಲ್ಲಿಯೇ ಇದೆ. 
ಪಂಚೆ ಬದಲಾಯಿಸುವಾಗಷ್ಟೇ ಅದನ್ನು ಕೆಳಗಿಟ್ಟು ಮತ್ತೆ 
ಎತ್ತಿಕೊಂಡಿದ್ದಾನೆ.) 

ಅಲ್ಲವೊ ? ಆ ಚೀಲದಲ್ಲಿ ಏನು ಆಸ್ತಿ ಇದೆ ಅಂತ ಜತೆ- 
ಜತೇಲಿ ಹೊತ್ತುಕೊಂಡು ಓಡಾಡಿಸ್ತಿದಿ ? ಅಲ್ಲಿ ಮೇಜಿನ 
ಮೇಲಿಟ್ಟು ' ಬರಬಾರದಾಗಿತ್ತೆ ? 


: ಇಲ್ಲ, ಬೇಡ. ನಾನು ಹೇಳ್ತೀನಿ, ಇದು ನಿನ್ನ ಕೈಯಲ್ಲಿರಲಿ- 


(ಚೇಲವನ. . ಶಾಮರಾಯನ ' ಕೈಗೆ ಕೊಟ್ಟು, ಬಗ್ಗಿ 


೩೧ 


ಶಾಮರಾವ್‌ 


ಅಳಸಿಂಗರು 


ಬೆಕ್ಕು-ಬಾವಿ 


ಬಾವಿಯ ತಳವನ್ನೇ ನೋಡುತ್ತ ಕೊಂಚ ಭಯದ ಧ್ವನಿ 
ಯಲ್ಲಿ) ಶಾಮಿ, ಬಾವಿ ಏನೋ ಬರಿ ೨೦-೨೫ ಅಡಿ ಆಳ 
ಇದೆ ಅಂದೆ. ಇದನ್ನ ನೋಡಿದರೆ ೫೦ ಕ್ಕೆ ಕಡಿಮೆ ಇದ್ದ 
ಹಾಗಿಲ್ಲ. ಮೇಲೆ, ಇಕ್ಕಟ್ಟಾಗಿ ಕತ್ತಲು ಕವಚಿಕೊಂಡಿದೆ. 


: ಯಾಕೆ, ಕಾಲು ನಡುಗ್ತಿರೋ ಹಾಗಿದೆಯಲ್ಲ. ಏನು, 


ಮತ್ತೆ ಮೇಲೆ ಬರೋದು ಅನುಮಾನವೋ ಹೇಗೆ ? 


: ಛೆ, ಅಪಶಕುನ! ಬಿಡುತು ಅನ್ನು. 


(ಅಳಸಿಂಗರು ಬಾವಿಯ ಕಟ್ಟೆಯ ಮುಂದೆ ಕೈಮುಗಿದು 
ನಿಂತು, ದ್ವಾದಶಪಂಜರ ಸ್ತೋತ್ರದ ಈ ಕೊನೆಯ 
ಎರಡು ಶ್ಲೋಕಗಳನ್ನಷ್ಟೇ ಜೋರಾಗಿ ಹೇಳುತ್ತಾನೆ) 
ಓಂ ಆಪದಾವಂ್‌ ಅಪಹರ್ತಾರಂ 

ದಾತಾರಂ ಸರ್ವಸಂಪದಾಮ್‌ | 

ಲೋಕಾಭಿರಾಮಮ್‌ ಶ್ರೀರಾಮಂ 

ಭೂಯೋಭೂಯೋ ನಮಾಮ್ಮಾಹಮ್‌ ॥ 
ಆರ್ತಾನಾವರ್‌ ಆರ್ತಿಹಂತಾರಂ 

ಭೀತಾನಾವರ್‌ ಭೀತಿನಾಶನವರ್‌ ಟ 

ದ್ವಿಷತಾಮ್‌ ಕಾಲದಂಡಂ ತಂ 

ರಾಮಚಂದ್ರಂ ನವರಾಮ್ಯಹಮ್‌ ॥ 

(ಬಾವಿಯನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡು, ಕೆನ್ನೆ 
ಬಡಿದುಕೊಳ್ಳುವನು. ಆಮೇಲೆ ಅಂಗಿ ಬಿಚ್ಚಿ, ಉಟ್ಟ 
ತುಂಡನ್ನೆತ್ತಿ ಕಚ್ಚೆ ಬಿಗಿದು, ಜುಟ್ಟು ಕಟ್ಟುವನು. ಹಗ್ಗದ 
ತುದಿಗೆ ಕಟ್ಟಿರುವ ಬುಟ್ಟಿಯನ್ನು ಬಿಚ್ಚಿ, “ಬಾಲು, ಈ 
ಬುಟ್ಟಿ ಬೇಡ. ಬಕೆಟ್ಟೇ ವಾಸಿ' ಎಂದು ಹೇಳಿ ಬಕೆಟನ್ನು 
ತರಿಸಿ, ಹಗ್ಗದ ತುದಿಗೆ ಕಟ್ಟುವನು. ಆಮೇಲೆ, 
"ಶ್ರೀರಂಗನಾಥ...ಶೇಷಶಯನ' ಎನ್ನುತ್ತ ಕಷ್ಟದಿಂದ 
ಬಾವಿಕಟ್ಟೆಯ ಮೇಲೆ ಹತ್ತಿ, ಹಗ್ಗದ ಇನ್ನೊಂದು ತುದಿ 
ಯನ್ನು ಬಾವಿಯ ಮೇಲಿನ ಅಡ್ಡ ತೊಲೆಗೆ ಬಿಗಿದು 


ಬೆಕ್ಕು-ಬಾವಿ 


ಸತ್ಯ 
ಅಳಸಿಂಗರು 


ಶಾಮರಾವ್‌ 
ಅಳಸಿಂಗರು 


ಅಳಸಿಂಗರು 
ಸತ್ಯ 


ಬಾಲು 


೩೨ 


ಕಟ್ಟುವನು. ಅವನ ಕಾಲು ನಡುಗುತ್ತಿದೆ. ಮುಖದಲ್ಲಿ 
ಕುಂಟುಗಾಲಿಗೆ ಶ್ರಮವಾದ ಕಾರಣ ಕೊಂಚ ಯಾತನೆ 
ಎದ್ದು ಕಾಣುತ್ತಿದೆ. ಅದೇ ಹೊತ್ತಿಗೆ ಸತ್ಯನೂ ಅಲ್ಲಿಗೆ 
ಬರುವನು) 


: ಎಂಕಮ್ಮನೋರೆ, ಪಾತಾಳಗರಡಿ ಎಲ್ಲೂ ಸಿಗಲಿಲ್ಲ. 
: ಹಾಗಾದರೆ ಇದು ನಿಜವಾದ ಬಾಜಿ ತಾನೆ, ಶಾವಿ ? 


ಹುಡುಗಾಟ ಅಲ್ಲವಲ್ಲ. ಇಳಿದರೆ ಇಪ್ಪತ್ತು ರೂಪಾಯಿ 
ಖಂಡಿತ ತಾನೆ? : 


: ಬರೀ ಇಳಿದರೆ ಅಲ್ಲ. ಇಳಿದು ಬೆಕ್ಕು ಎತ್ತಿಹಾಕಬೇಕು. 
: ಅದೇಯೇ. ಒಂದು ಪಕ್ಷ ನನಗೇನಾದರೂ ಆದರೆ... 


ಆಗೋಲ....ಆದರೂ ಆದರೆ...ನಾವು ಲಾಯರುಗಳು 
ಹೇಳುವ ಹಾಗೆ, heirs and assignees ಗೆ ಹಣ 
ಸಂದಾಯವಾಗುತ್ತೆ, ತಾನೆ ? ನನಗಿರುವ ವಾರಸು 
ದಾರರು ಅಂದರೆ ಇಬ್ಬರೇ-ಒಬ್ಬ ಮಗಳು, ಒಬ್ಬ 
ಮೊಮ್ಮಗ...ಈ ಸತ್ಯ ಒಳ್ಳೆಯ ಸಮಯಕ್ಕೆ ಬಂದ. 
ನೋಡು, ಸತ್ಯ, ಹಗ್ಗದ ಮೇಲೆ ಒಂದು ಕೈಯಿರಲಿ. 
ಒಂದೊಂದು ಸಲ ಭಾರಕ್ಕೆ ಕುಣಿಕೆ ಬಿಚ್ಚೆಕೊಳ್ಳೊ ಕ 
ದಾಂಟು...' ಬಾಲು, ನೀನು ಕುಣಿಕೆಯ ಮೇಲೆ 
ಕಣ್ಣಿಟ್ಟಿರು. ಅದು ಸಡಿಲವಾದರೆ ಸತ್ಯನಿಗೆ ಎಚ್ಚರಿಕೆ 
ಕೊಡು. 

(ಅಳಸಿಂಗರು ಹಗ್ಗ ಹಿಡಿದು ನಿಧಾನವಾಗಿ ಬಾವಿಗೆ 
ಇಳಿಯುವನು. ಎಲ್ಲರೂ ಸುತ್ತ ನೋಡುತ್ತ ನಿಲ್ಲುತ್ತಾರೆ) 


: (ಬಾವಿಯ ಒಳಗಿನಿಂದ) ಸತ್ಯ...ಬಾಲು...ಹಗ್ಗ ಭದ್ರ. 
: ನೀವು ಆ ಯೋಚನೆ ಬಿಡಿ, ವಾಧ್ಯಾರ್ರರೆ...ಇಳೀರಿ. 


(ಕೊಂಚ ಹೊತ್ತು ಬಿಟ್ಟು ಒಳಗಿಂದ "ದಡ್‌' ಎಂದು 
ಶಬ್ದ) 


: ಅದೇನೋ ತಬ್ದವಾಯಿತು..,ಎಲ್ಲೋ ತಾಗಿತು ಅಂತ 


೩೩ 


ಶಾಮರಾವ್‌ 


ವೆಂಕಮ್ಮ 


ಶಾಮರಾವ್‌ 


ಅಳಸಿಂಗರು 


: (ಕೆಲವು ಕ್ಷಣ ಬಿಟ್ಟು, ಒಳಗಿನಿಂದ) ಏನಿಲ್ಲ, 


ಬೆಕ್ಕು-ಬಾವಿ 


ಕಾಣುತೆ . 


ss / 
: (ಬಗ್ಗಿ ನೋಡುತ್ತ) ಏನು... ಏನಾಯಿತು ಅಳಸಿಂಗ್ರು?' 


...ಎಲ್ಲಾ ಸರಿಯಾಗಿದೆ ತಾನೆ ? 

(ಬಾವಿಯಿಂದ ಉತ್ತರವಿಲ್ಲ. ಶಾಮರಾವ್‌ ಗಾಬರಿಯಾಗಿ, 
ಆತಂಕದಿಂದ ಜೋರಾಗಿ "ಅಳಶಿಂಗ್ರೂ' ಎಂದು ಕೂಗು 
ವನು. ಅದಕ್ಕೂ ಉತ್ತರವಿಲ್ಲ. ಎಲ್ಲರೂ ಪರಸ್ಪರ 
ಮುಖ ನೋಡಿಕೊಳ್ಳು ವರು.) 


: (ಮೆಲ್ಲಗೆ) ಅಳಶಿಂಗ್ರೂಗೆ ಒಂದು ಕಾಲು ಸರಿಯಿಲ್ಲ ಅಂತ 


ತಿಳಿದೂ ತಿಳಿದೂ ಅವನನ್ನ ಬಾವೀಗೆ ಇಳಿಯೋದಕ್ಕೆ 
ಬಿಟ್ಟದ್ದು ತಪ್ಪಾಯಿತು ಅನ್ನಿಸುತ್ತೆ ಕಣೋ, ಮಗು. 


: (ಅಷ್ಟೇ ಆತಂಕದಿಂದ) ಏನಾಗುತ್ತೊ ಏನೊ? 
ದೇವರೇ ಗತಿ! ನಮ್ಮ ಸಂಕಟ ಪರಿಸ್ಥಿ ತಿ, ಅವನ.. 


ತೋರಿಸಿದ ಹುಚ್ಚು ಉತ್ಸಾಹ ಎರಡೂ ಸೇರಿ ಅವನನ್ನ 

ಬಾವೀಗೆ ಇಳಿಯೋಕ್ಕೆ ಬಿಟ್ಟೆ...ನನಗೂ ಭಯವಾಗ್ತಿ ಸೆ 

(ಜೋರಾಗಿ) ಅಳಶಿಂಗ್ರೂ, ಏನಾಯ್ತು ಅಳಶಿಂಗ್ರೂ ? 
...ಜವಾಬು ಯಾಕೆ ಕೆಣಡ್ತಿಲ್ಲ ? 

ಗೂಡು 

ಹೆಜ್ಜೇಗೆ ಸಿಗದೆ ಕೊಂಚ ಕಾಲು ಜಾರಿತು, ಅಷ್ಟೆ...ಎಲ್ಲ 

ಸರಿಯಾಗಿದೆ...ನೀವು ಏನೂ ಯೋಚನೆ ಮಾಡಬೇಡಿ. 


: (ಒಟ್ಟಿಗೆ) ಅಬ್ಬಾ [ 


: ತುಂಬ ಕಷ್ಟ ಪಡ್ತಿದಾರೆ ಅಂತ ಕಾಣುತ್ತೆ. 
: ನೋಡಿ, ಹೇಗೆ ಏದುಸಿರು ಕೇಳಸ್ತಿದೆ. 


(ಕೆಲವು ಕ್ಷಣ ಬಿಟ್ಟು) 


: ತಳ ಮುಟ್ಟಿದರು ಅಂತ ಕಾಣುತ್ತೆ ನೀರು ಜೋರಾಗಿ 


ಅಲ್ಲಾಡ್ತಿರೋದು ಕಾಣಿಸುತ್ತೆ. 


ಬೆಕ್ಕು-ಬಾವಿ 


ಅಳಸಿಂಗರು 


ಅಳಸಿಂಗರು 


ಬಾಲು 


ಶ್ಲ 


: (ಒಳಗಿನಿಂದ) ಶಾಮಿ, ಕೆಲಸವಾಯಿತು...ನೀವು ಯೋಚನೆ 


ಮಾಡಬೇಡಿ. 


: ಹಗ್ಗ ಜಗ್ಗತಾ ಇದೆ...ಮೇಲೆ ಬರ್ತಿರೋ ಹಾಗಿದೆ. 


(ಕೊಂಚ ಹೊತ್ತಿನ ಮೇಲೆ, ಮೈಯೆಲ್ಲ ಒದ್ದೆಯಾಗಿ, 
ಪಾಚಿ ಮೆತಿ ಕೊಂಡು ವಿಕರಾಳವಾಗಿ ಕಾಣುವ 
ಅಳಸಿಂಗರು ಬಾವಿಯ ಮೇಲೆ ಹಗ್ಗಕ್ಕೆ ಜೋತುಬಿದ್ದು 
ಕಾಣಿಸಿಕೊಳ್ಳುತ್ತಾನೆ. ಕಷ್ಟದಿಂದ ಕಟ್ಟೆಯ ಮೇಲೆ 
ಕಾಲಿಟ್ಟು ಕೆಳಗಿಳಿಯುತ್ತಾನೆ. ಮೈ ನಡುಗುತ್ತಿದೆ, 
ಏದುಸಿರು ಬಿಡುತ್ತಿದ್ದಾನೆ. ಕೆಲವು ಕ್ಷಣ ಮಾತಾಡದೆ 
ತಲೆಯ ಮೇಲೆ ಕೈಹೊತ್ತು ಕೂತುಬಿಡುತ್ತಾನೆ. 
ಸನ್ನಿವೇಶ ಉದ್ವಿಗ್ನತೆಯಿಂದ ಕೂಡಿದೆ) 


: (ಇದ್ದಕ್ಕಿದ್ದಂತೆ ಮೈ ಜಾಡಿಸಿಕೊಂಡು ಎದ್ದು ಪ್ರಯತ್ನ 


ಪೂರ್ವಕವಾಗಿ ನಗುತ್ತ) ಎಲ್ಲ ಸಲೀಸಾಗಿ ಆಯಿತು... 
ಏನೂ : ಕಷ್ಟವಾಗಲಿಲ್ಲ...ಎಲ್ಲ ಅವನ ದಯೆ !... 
ಶ್ರೀರಂಗನಾಥ !.... ಶೇಷಶಯನ !... (ನಗುತ್ತ) ನಿಮ್ಮ 
ಬೆಕ್ಕನ್ನ ಎತ್ತಿ ಬಕೆಟ್ಟಿಗೆ ಹಾಕಿಟ್ಟಿದೀನಿ...ಈಗ ಎಳೆದು 
ಕೊಡ್ತೀನಿ. (ಕೈಯಿಂದ, ಮೈಗೆ ಅಂಟಿದ ಕಸವನ್ನು 
ಒರೆಸಿಹಾಕುತ್ತ) ಅಲ್ಲ ಶಾಮರಾವ್‌, ನಿಮ್ಮದು ಎಂಥ 
ಬಾವಿ ಅಂತೀನಿ 7? ನರಕ...ಸಾಕ್ಷಾತ್‌ ನರಕ! ಏನು 
ಕತ್ತಲು, ಏನು ಗಬ್ಬು! ಆ ಪಾಚಿಯೊ, ಆ ಜಾರೊ ! 
(ಸನ್ನಿವೇಶದ ಉದ್ವಿಗ್ನತೆಯನ್ನು ಇಳಿಸಲು ಬೇಕೆಂದೇ 
ಹಾಸ್ಯಮಾಡುತ್ತ) ನನಗೇನಾದರೂ ಅಧಿಕಾರ ಇದ್ದಿದ್ದಿ 
ದ್ದರೆ, ಒಂದು 'ವೆಲ್‌'-ಫೇರ್‌ ಡಿಪಾರ್ಟ್‌ಮೆಂಟ್‌ 
ತೆಗೆದು ಇಂಥ ಬಾವಿಗಳನ್ನೆಲ್ಲಾ ತಕ್ಷಣ ಮುಚ್ಚಿ ಸಬೇಕು 
ಅಂತ ಡಂಗುರ ಹೊಡೆಸಿಸಿಬಿಡ್ತಿದ್ದೆ (ನಗುತ್ತಾನೆ). 


: (ಅವನ ಕಾಲಿನ ಕಡೆ ನೋಡುತ್ತ, ಗಾಬರಿಯಿಂದ) 


ಅಯ್ಯೋ, ಅಣ್ಣ, ಇಲ್ಲಿ ನೋಡಿ. ಇವರ ಕಾಲಿನಿಂದ ಹೇಗೆ 


೩೫ 


ಸತ್ಯ 


ಅಳಸಿಂಗರು 


ಪೆಂಕಮ್ಮ 


ಅಳಸಿಂಗರು 


ವೆಂಕಮ್ಮ 


ಶಾಮರಾವ್‌ : 


ವೆಂಕಮ್ಮ 


ಬೆಕು ಬಾವಿ 


ರಕ್ತ ಸೋರ್ರ್ತಿದೆ ! 


: ಬೆನ್ನು ಸಹ ತರಿದು ಗಾಯವಾಗಿದೆ ! 
: ಇಲ್ಲ, ಬಿಡ್ರೋ. ಎಲ್ಲೋ ಸ್ವಲ್ಪ ತಾಗಿ, ತರೀತು ಅಂತ 


ಕಾಣುತ್ತೆ. ಅದಕ್ಕೆ ಎಷ್ಟು ಆರ್ಭಟ ಮಾಡ್ತೀರಿ. 
ಹೇಳಿದೆನಲ್ಲ, ನನ್ನ ದೇಹಕ್ಕೆ ಬಾವಿ ಸ್ವಲ್ಪ ಇಕ್ಕಟ್ಟು 
ಅಂತ ! (ಮತ್ತೆ ನಗುವನು) ಬನ್ನಿ. ಬೆಕ್ಕೆತ್ತೋಣ. 
ನೋಡುವಿರಂತೆ, ಅದು ಹೇಗಿದೆ ಅಂತ. 


: ಏನಪ್ಪ ಅಳಶಿಂಗ್ರೂ, ಹೀಗೆ ಗಾಯಮಾಡಿಕೊಳ್ಳೋಣ 


ಅಂದ್ರೇನು ? ಮೊದಲು ರಕ್ತ ಒರೆಸಿಕೊಂಡು ಕೊಂಚ 
ಮುಲಾಮು ಹಚ್ಚಿಕೊ. ಆಮೇಲೆ ಉಳಿದದ್ದಾಗುತ್ತೆ. 


ಅಯ್ಯೋ, ಬಿಡಿ ತಾಯಿ. ಅದೂ ಒಂದು ಗಾಯವೆ ? 


(ಹುಡುಗರಿಗೆ) ಯಾಕ್ರೊ, ನಿಂತುಬಿಟ್ಟಿರಿ ೫ ಬನ್ನಿ. 
(ಅಳಸಿಂಗರು ಹಗ್ಗವನ್ನು ಮಾರುಮಾರಾಗಿ ಎಳೆದು, 
ಬಕೆಟ್ಟನ್ನು ಮೇಲೆತ್ತುತ್ತಾನೆ.) 


: ನಡೀರಿ, ನೀವು ಹುಡುಗರೆಲ್ಲರೂ ಒಳಗೆ ಹೋಗೀಪ್ಪ. 


ಅಸಹ್ಯ, ಅದನ್ನೇನು ನೋಡೋದು. 

ನೋಡು, ಅಳಶಿಂಗ್ರು, ಸತ್ತು ನೀರಲ್ಲಿ ನೆಂದ ಬೆಕ್ಕನ್ನ 
ನಮಗೆ ತೋರಿಸೋ ಅಗತ್ಯ ಏನಿದೆ ? ಮುಟ್ಟಿ ನಿನಗೆ 
ಮೈಲಿಗೆಯಾಗಿರೋದು ಸಾಲದು ಅಂತ, ನೋಡಿ 
ನಮಗೂ ಮೈಲಿಗೆ ಆಗಬೇಕೆ 2 ಹೇಗಿದ್ದರೂ ಅದರ 
ವಿಲೇವಾರಿ ಇತ್ಯರ್ಥವಾಗಿದೆ. ನಮ್ಮ ಕಣ್ಣ ಹಿಂದೆ 
ಒಂದು ಗುಂಡಿ ತೋಡಿ, ಹೂತು ಮುಗಿಸಿ ಬಿಡು, ಬೇಗ. 


: ತೋಡತಾ ತೋಡತಾ ಗುಂಡೀನ ಸ್ವಲ್ಪ ಆಳವಾಗಿಯೇ 
 ತೋಡೋದು ವಾಸಿ, ಅಳಶಿಂಗ್ರು. ಮೇಲೆ ಮಣ್ಣನ್ನೂ 


ಕೊಂಚ ಒತ್ತಿ ಒತ್ತಿ ಹಾಕಬೇಕು, ರಾತ್ರಿ ಯಾವದಾದರೂ 
ನಾಯಿಯೋ ನರಿಯೋ ಗೋಡೆ ಹತ್ತಿ ಬಂದು, ಮಣ್ಣು 
ಬಗೆದಾತು, | 


ಬೆಕ್ಕು-ಬಾವಿ 


ಇ 
ಸತ್ಯ 


ವೆಂಕಮ N 
ಅಳಸಿಂಗರು 


ಶಾಮರಾವ್‌ : 
: ನಾವು ಲಾಯರುಗಳು 


ಅಳಸಿಂಗರು 


ಶಾಮರಾವ್‌ : 


ವೆಂಕಮ್ಮ 


ಶಾಮರಾವ್‌ 


ಅಳೆಸಿಂಗರು 


| ಬೆಕ್ಕೆ ) 


೩೬ 


: ಹೂತಾದ ಮೇಲೆ ಎಲ್ಲರೂ ಸೇರಿ ಒಂದು ಒಣಮರದ 


ಟೊಂಗೇನ ಮೇಲೆ ಎಳೆದು ಬಿಟ್ಟರಾಯಿತು, ಎಂಕಮ್ಮ 
ನೋರೆ, 


: ಅದೂ ಸರಿಯೇ. 
: ತಾಳಿ, ತಾಳಿ. ಇಡೀ ದಿನ ನೀವೆಲ್ಲರೂ ಅಷ್ಟು ಬವಣೆ 


ಪಟ್ಟಿದೀರಿ. ಮೇಲೆ, ನೀನು ಇಪ್ಪತ್ತು ರೂಪಾಯಿ 
ಜುಲ್ಮಾನೆ ಬೇರೆ ಕೊಡ್ತಿದಿ. ಶಾಮಿ, ಅಂದ ಮೇಲೆ, 
ಒಂದು ಸಲ ಅದರ ದರ್ಶನವಾಗಿ ಬಿಡಲಿ- -ಪ್ರಥಮ 
ಅಂತಿಮ ದರ್ಶನ ! ಏನು ದಿನಾ ಬರೋದೆ ಈ ಅವಕಾಶ ? 
ನೋಡು, ಅವೆಲ್ಲಾ ಬೇಡ. 

ಹೇಳ್ತೀವಲ್ಲ, . 6೦೫೫೮5 
2811071 ಅಂತ--ಅಪರಾಧ ರುಜುವಾತಾಗಬೇಕಾದರೆ 
ಮುಖ್ಯವಾದ ಪ್ರಮಾಣ ಕಣ್ಣೆದುರಿಗೆ ಇರಬೇಕು... 
ನೋಡುವಿಯಂತೆ. 

(ಅಳಸಿಂಗರು ಬಕೆಟ್ಟನ್ನೆತ್ತಿ ರಂಗದ ಮಧ್ಯೆ ಸುರಿಯುವನು) 
(ರೇಗಿ) ಲೋ ಅಯ್ಯಂಗಾರಿ, ಸಾಕು ನಿನ್ನ ಹುಡುಗಾಟ. 
ಅದೆಲ್ಲಾ ಬೇಡ ಅಂತ ಹೇಳಿದೆನಲ್ಲ. 

(ರಂಗದ ಮೇಲೆ, ಹರಿಯುವ ನೀರಿನ ಮಧ್ಯೆ ಒಂದು 
ಕರಿಯ ಕುಪ್ಪೆ ಕಾಣಿಸುವುದು) 


: ಇದೇನಿದು, ಬಾಲೂದು ಸ್ವಟರ್ರು! 


(ಅಳಸಿಂಗರು ಗೊಳ ನೆ ನಗುವನು) 


: ಇದು ಯಾಕೊ ನೀನು ಆಡಿಸೋ ಕನ್ನಡ ಪ್ರಹಸನದ 


Climax ಇದ್ದ ಹಾಗೆ ಇದೆಯಲ್ಲ! ಇದೆಲ್ಲಿತ್ತು ?... 
ಬೆಕ್ಕೆಲ್ಲೊ ? ಬೆಕ್ಕನ್ನ ತೆಗೀಲಿಲ್ಲವೆ ? 

ಅಲ್ಲಯ್ಯ ಶಾಮರಾವ್‌, ನೀನು ದೊಡ್ಡ 
ಕ್ರಿಮಿನಲ್‌ ಲಾಯರ್ರು. ಕೋರ್ಟಿನಲ್ಲಿ ಬುದ್ಧಿವಂತಿಕೆ 
ಯಿಂದ ವಾದಿಸಿ, ಕೊಂದವರನ್ನ ಜೈಲಿಂದ ಬಿಡಿಸಿ, 


೩೭ 


ಶಾಮರಾವ್‌ 
ಅಳಸಿಂಗರು 


ಶಾಮರಾವ್‌ : 


ಅಳಸಿಂಗರು 


ಬೆಕ್ಕು-ಬಾವಿ 


ಕೊಲ್ಲದವರನ್ನ ಜೈಲಿಗೆ ಕಳಿಸೋ ಅಷ್ಟು ಚತುರತೆ, ಚಾಕ 
ಚಕ್ಕತೆ ಇರುವವನು. ಕೊಂಚ ಯೋಚಿಸು. ಬೆಕ್ಕು 
ಎಲ್ಲಿಯಾದರೂ ತಾನೇ ತಾನಾಗಿ ಬಾವೀಗೆ ಬೀಳೋಣ 
ಅಂದರೇನು ? ಅದನ್ನು ಹೊರಗೆ ಯಾರಾದರೂ 
ಹೊಡೆದು, ಬಾವೀಗೆ ತಂದು ಹಾಕಿದರೆ ಬೇರೆ ಮಾತು. 


: ಹಾಗಾದರೆ ಬಾವೀಲಿ ಬೆಕ್ಕಿರಲಿಲ್ಲವೆ ? 
: ನೀನು ಕೇಳಿಯೇ ಇದಿ--ಬೆಕ್ಕಿಗೆ ಒಂದಲ್ಲ, ಒಂಬತ್ತು 


ಜೀವ ಅಂತ. ಬದುಕೋದಕ್ಕೆ ಅಂತಲೇ ಹುಟ್ಟಿರೋ 
ಬೆಕ್ಕು ಅಷ್ಟು ಸುಲಭವಾಗಿ ಸಾಯೋದುಂಟೆ ? ಇನ್ನೇನು 
ಬಾವೀಗೆ ಮಗುಚಿಕೊಂಡಿತು, ಮುಗೀತು ಅದರ ಅವಸ್ಥೆ 
ಅನ್ನೋವಾಗ ಅದರ ಮೈಯಲ್ಲಿ ಮಿಂಚು ಮೂಡಿ 
ಬರುತೆ. ಹೇಗೋ ತನಗೇ ತಿಳೀದೇ ಚಂಗನೆ ಹಾರಿ 
ತಪ್ಪಸಿಕೊಳ್ಳುತ್ತೆ. ಅದು ಹೆಜ್ಜೆ ಹೆಜ್ಜೇಗೆ ಸಾವನ್ನ 
ಸತಾಯಿಸುತ್ತೆ, ಸಾವಿರ ಸಲ ಸತಾಯಿಸುತ್ತೆ. ಅದು 
ಅರ್ಥವಾಗೋದು ನನ್ನಂತಹಪನಿಗೆ_ಸದಾ ಬದುಕಿನ 
ಬಾವಿಯ ಮೇಲೆ ಕೂತು, ಬೆಕ್ಕಿನ ಹಾಗೆ ಬಿದ್ದೂ 
ಬೀಳದಂತೆ ನಾಜೂಕ್ಕಾಗಿ ಬಾಳು ನಡಸಬೇಕಾಗಿ 
ಬಂದಿರೋನಿಗೆ. 

ಮತ್ತೆ ಬಾಲು ಹೇಳಿದ, ಬೆಕ್ಕು ಬಾವಿಗೆ ಬಿದ್ದದ್ದನ್ನ 
ಕಣ್ಣಾರೆ ನೋಡಿದೆ ಅಂತ. 


: (ರಂಗದ ಮೇಲೆಯೇ ಆಕಡೆ ತಿರುಗಿ ಒದ್ದೆಯ 


ತುಂಡನ್ನುಬಿಚ್ಚೆ, ತನ್ನ ಪಂಚಿ ಉಟ್ಟುಕೊಳ್ಳುತ್ತ) 
ಅವನು ಹುಡುಗ, ಹೇಳ್ತಾನೆ. ನೀವು ಕ್ರಿಮಿನಲ್‌ 
ಲಾಯರುಗಳು reconstructing the crime 
ಅಂತೀರಲ್ಲ, ಹಾಗೆ 1€೦ಂ೦nstruಂt ಮಾಡಿ ನೋಡಿಕೋ 
— ಬೆಳಗಿನ ಜಾವ. ಹುಡುಗ ಎದ್ದುಬಂದಿದಾನೆ. 
ನಿದ್ದೆಗಣ್ಣು ಉಚ್ಚೇಗೆ ಅವಸರ, ಬಾವಿಯ ಅಂಚಿನಲ್ಲಿ 


ಬೆಕು ೃ-ಬಾವಿ 


ಶಾಮರಾವ್‌ : 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 
ಅಳಸಿಂಗರು 
ಶಾಮರಾವ್‌ 


೩೮ 
ಬೆಕ್ಕು ಕೂತಿದ್ದಿರಬಹುದು. ಪಾಪ, ಏನೋ ಅದರ 
ಹೊಟ್ಟೆ ಪಾಡು, ಹಲ್ಲೀಗೊ ಜಿರಳೇಗೊ ಹೊಂಚು 
ಹಾಕುತ್ತಿತ್ತೇನೊ. ಬಾಲು ಅದು ಆತ್ಮಹತ್ಯೆಗೆ ಸಿದ್ಧ 
ವಾಗಿ ಕೂತಿದೆ, ಓಡಿಸಿ ಉಳಿಸೋಣ ಅಂತ ಸುತ್ತ 
ನೋಡಿದಾನೆ, ಇನ್ನೇನೂ ಸಿಗಲಿಲ್ಲ. ತಂತಿಯ ಮೇಲೆ 
ಸ್ವೈಟರಿತ್ತು. ಅದು ತನ್ನದೇ ಸ್ವೈಟರ್ರು ಅನ್ನೋ 
ಪರಿಜ್ಞಾನವೂ ಇಲ್ಲದೆ ತೆಗೆದು ಬೆಕ್ಕಿನ ಕಡೆಗೆ ಎಸೆದ. 
ಬೆಕ್ಕು ಹಾರಿ ತಪ್ಪಿಸಿಕೊಂಡಿತು. ಸ್ವೆಟರ್‌ ಬಾವಿಗೆ ಬಿತ್ತು, 
ಧೊಪ್‌ ಅಂತ ಶಬ್ದವಾಯಿತು. ಬೆಕ್ಕೇ ಬಾವಿಗೆ ಬಿತ್ತು 
ಅಂದುಕೊಂಡ. 
ಹಾಗಾದರೆ ನಿನಗೆ ಮೊದಲೇ ಗೊತ್ತಿತ್ತೆ, ಬಾವೀಲಿ ಬೆಕ್ಕು 
ಬಿದ್ದು ಸತ್ತಿಲ್ಲ ಅಂತ? 


: ವಿಷಯ ತಿಳಿದಾಗ ಅನುಮಾನ ಬಂತು. ಇಲ್ಲಿ ಏನೋ 


ತರ್ಕ ತಪ್ಪಿದೆ ಅಂತ, ಆದರೂ ಬಾವೀಲಿ ಬೆಕ್ಕು ಬಿದ್ದಿರಲಿ 
ಅಂತಾನೇ ದೇವರಿಗೆ ಹರಕೆ ಹಾಕಿಕೊಂಡು ಬಂದಿದ್ದೆ ಅಂತ 
ಇಟ್ಟುಕೊ. ಇಲ್ಲಿ ಬಂದು ಬಾವೀಲಿ ಬಗ್ಗಿ ನೋಡಿದಾಗ 
ಅನುಮಾನ ಖಚಿತವಾಯಿತು. 


: ಬಾವೀಲಿ ಬೆಕ್ಕು ಬಿದ್ದಿಲ್ಲ ಅಂತ ತಿಳಿದಿದ್ದೂ ನಮಗೆ 


ಹೇಳದೆ ಇದ್ದದ್ದು, ಮೇಲೆ ಬಾವೀಗೆ ಇಳಿದದ್ದು — ವಿನು 
ಇದೆಲ್ಲಾ ಮಂಗಾಟ, ಅಳಶಿಂಗ್ರು ? ಈ ವಯಸ್ಸಿನಲ್ಲಿ? 


: (ಹುಸಿನಗೆ ನಗುತ್ತ, ತರಾತುರಿಯಿಂದ) ಅದನ್ನೆಲ್ಲಾ 


ಕಟ್ಟಿಕೊಂಡು ಏನು ಮಾಡ್ತಿ? ಈಗ ತೆಗಿ ಇಪ್ಪತ್ತು 
ರೂಪಾಯಿ. ಹೊತ್ತಾಯ್ತು, ನಾನು ಹೊರಡಬೇಕು. 


: ಯಾವದು ಇಪ್ಪತ್ತು ರೂಪಾಯಿ ? 
: (ಗಾಬರಿಯಾಗಿ) ಏನು ಹೀಗಂತಿ, ಶಾಮರಾವ್‌ ) 
: ಮತ್ತೇನು? ಮಾಡೋದಕ್ಕೆ ಕಸುಬಿಲ್ಲದೆ ನೀನು ಇಲ್ಲಿ 


ಬಂದು ನಮ್ಮನ್ನ ಚುಡಾಯಿಸು, ಮೇಲೆ ದಕ್ಷಿಣೇಗೂ 


೩೯ 
ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಶಾನುರಾವ* 


ಅಳಸಿಂಗರು 


ಬೆಕ್ಕು-ಬೊವಿ 


ಏಟು ಹಾಕು, ಹೋಗು, ಹೋಗು. 


: (ಗೋಗರೆಯುತ್ತ) ಹಾಗೆ ಮಾಡಬೇಡ, ಶಾಮಿ. ಇದು 


ನ್ಯಾಯವಲ್ಲ, ಒಂದು ಸಲ ಮಾತಾದ ಮೇಲೆ ಅದನ್ನ 
ಉಳಿಸಿಕೋಬೇಕು. 


: (ಲಾಯರಂತೆ ವಾದ ಹೂಡುತ್ತ) ಅಲ್ಲವೊ, ನೀನು 


ಬಾವೀಗಿಳಿದು ಬೆಕ್ಕು ತೆಗೆದು ಹಾಕೋದು, ನಾನು 
ಇಪ್ಪತ್ತು ರೂಪಾಯಿ ಕೊಡೋದು ಅಂತ ತಾನೇ 
ಕರಾರಾಗಿದ್ದದ್ದು. ಒಪ್ಪಿದೆ. ನೀನು ಬಾವೀಗಿಳಿದೆ, ಬೆಕ್ಕು 
ತೆಗೆದಿಲ್ಲ. ಅಂದರೆ, ಒಪ್ಪಿಕೊಂಡ ಕೆಲಸವನ್ನ ಮುಗಿಸಲಿಲ್ಲ. 
ಆದ್ದರಿಂದ ಸಂಭಾವನೆ ಕೊಡುವ ಪ್ರಮೇಯವೇ 
ಏಳೋಲ್ಲ. 


: ಅಲ್ಲಿ ಇಲ್ಲದೇ ಇರೋ ಬೆಕ್ಕನ್ನ ನಾನು ಎಲ್ಲಿಂದ ತೆಗೀಲಿ 


ಹೇಳು. ಮಸಲ, ಅಲ್ಲಿ ಬೆಕ್ಕು ಬಿದ್ದು ಸತ್ತಿತ್ತು 
ಅಂತಾನೇ ಇಟ್ಟುಕೋ. ತೆಗೆದ ಮೇಲೆ ಬಾವೀಗೆ ಹಾಕೊ 
ಸುಣ್ಣಕ್ಕೆ, ಅಮೇಲೆ ಪುಣ್ಯಾವರ್ಚನೆಗೆ, ಇನ್ನು ಮೂರು 
ನಾಲ್ಕು ದಿನ ಹೊಳೆಯಿಂದ ನೀರು ತರಿಸೋದಕ್ಕೆ ಆ 
ಗುಂಡನ ಭತ್ಯ- ಹೀಗೇ ಇನ್ನೂ ಏನೇನೋ ಖರ್ಚಾಗಿ 
ರೋದೊ ? ಅಥವಾ ಯಾರಿಗೆ ಗೊತ್ತು, ಹೊಸ 
ಬಾವೀನೇ ತೋಡಿಸಬೇಕಾಗಿರೋದೊ ? ಈಗ ನಿನಗೆ 
ಅದೆಲ್ಲಾ ಉಳೀತೊ ! 


: ಅದೆಲ್ಲಾ ಬಿಡು, ಸುಮ್ಮನೆ ಮಾತಿನಿಂದ ಏನು 


ಪ್ರಯೋಜನ ? ಹೆಚ್ಚಿಗೆ ಅಂದರೆ, ಅರ್ಥ ಕೆಲಸ ಆಗಿದೆ 
ಅಂದುಕೊಂಡು ಇಪ್ಪತ್ತರ ಅರ್ಧ ಹತ್ತು ಕೊಟ್ಟೇನು. 
ಮೇಲೆ, ಬೇಕಾದರೆ ಆ ಸ್ವೈಟರ್‌ನೂ ತೊಗೊಂಡು ಹೋಗು, 


: (ನೋವಿನ ಧ ನಿಯಲ್ಲಿ) ನಾನು ಚೌಕಾಶಿ ಮಾಡ್ತಿಲ್ಲ, 


ಶಾಮರಾವ್‌. ನೀನು ಕಾಣೆ, ಆ ಇಪ್ಪತ್ತು ರೂಪಾಯಿ 
ಇವೊತ್ತು ನನಗೆ ಎಷ್ಟು ಮುಖ್ಯ ಅಂತ. ಅದನ್ನ 


ಇ 


ಬೆಕು ೃ-ಬಾವಿ 


ಶಾಮರಾವ್‌ 
ಅಳಸಿಂಗರು 


ಶಾಮರಾವ್‌ 
ಅಳಸಿಂಗರು 


ಶಾಮರಾವ : 


ಅಳಸಿಂಗರು 


೪೦ 


ಸಂಪಾದಿಸದೆ ಮನೆ ಮೆಟ್ಟಿಲು ಹತ್ತೋಲ್ಲ ಅಂತ ಮಕ್ಕಳ 
ಮೇಲೆ ಆಣೆ ಇಟ್ಟು ಬಂದಿದ್ದೆ. 


: ನಿನಗೇನು ಕನಸು ಬಿದ್ದಿತ್ತೆ, ಬಾವೀಲಿ ಬೆಕು, ಬಿದಿದೆ 
TAR) ೪ ಎ 


ಅಂದುಕೊಂಡು ನಾವು ಇಲ್ಲಿ ಒದ್ದಾಡತಾ ಇರ್ತೀವಿ ಅಂತ. 


: ಒಂದು ರೀತೀಲಿ ಕನಸೇ ಅನ್ನು. ನನಗೆ ಬೆಳಗ್ಗೆಯೇ ಸುದ್ದಿ 


ತಿಳೀತು. ಅಂತಲೇ ಇಲ್ಲಿಗೆ ಬಂದದ್ದು ೬ 


: ಅಂದರೆ? 
: ಬೆಳಗ್ಗೆ ಪೂಜೆ, ಪಾರಾಯಣ ಮುಗಿಸಿ ಹೊರಗೆ ಬಂದೆ. 


ದೊಡ್ಡ ಚಿಂತೆ. ತುರ್ತಾಗಿ ಇವೊತ್ತು ಕನಿಷ್ಠ ಇಪ್ಪತ್ತು 
ರೂಪಾಯಿ ಬೇಕಾಗಿದೆ. ಮನೇಲಿ ಒಂದು ಕಿಲುಬು 
ಕಾಸಿಲ್ಲ. ಅಡವಿಡೋಣ ಅಂದರೆ ಒಂದು ಒಳೆ ಲೀ ದಬ್ಬರಿಗೆ 
ಸಹ ಗತಿಯಿಲ್ಲ. "ಏನು ಹೀಗಾಯ್ತು ಲ್ಲ ದೇವರೇ” ಆಂತ 
ಯೋಜಿಸತಾ. ಜಗಲಿಯ ಮೇಲೆ ಬಂದು ನಿಂತುಕೊಂಡೆ. 
ಅದೇ ಹೊತ್ತಿಗೆ ಬೆಸ್ತರ ಗಂಗ ಮನೆ ಮುಂದೆ 
ಹೋಗ್ತಿದ್ದುದು. ಕಂಡಿತು. ನಿಮ್ಮ ಮನೆಯಿಂದಲೇ 
ಬರ್ರಿದ್ದನಂತೆ. "ಕೈ ಮುಗಿದೆ ಸ್ವಾಮಿ' ಅಂದ. "ಏನೋ, 
ಏನು A ಎಲ್ಲಿ ಹೊರಟಿ' ಅಂದೆ. ನಿಮ್ಮ 
ಬಾವೀಲಿ ಬೆಕ್ಕು ಬಿದ್ದಿರೋ ವಿಷಯ ಹೇಳಿದ. "ಇವತ್ತು 
ಮಂಗಳವಾರ. ಕಸುಬುದಾರರು ಯಾರಾದರೂ ಬಾವೀಗೆ 
ಇಳಿಯೋದುಂಟ ?' ಅಂದ. 

(ಕೋಪದಿಂದ) ಮತ್ತೆ ಸೂಳೇಮಗ “ಅರ್ಧಗಂಟೇಲಿ 
ಸಾಮಾನು ತೊಗೊಂಡುಬಂದು ತೆಕ್ಕೊಡ್ತೀನಿ' ಅಂತ 
ಯಾಕೆ ಬೊಗಳಿದ ? 


: ಅದನ್ನೂ ಹೇಳಿದ... 'ಬುದ್ಧಿಯೋರಿಗೆ ಮುಂಗೋಪ. 


ಜ ಹೇಳಿದರೆ ಎರಗಿ ಬೀಳ್ತಾರೆ. “ಈಗ ಬಂದೆ” ಅಂತ 
ಹೇಳಿ ಬಂದಿವ್ನಿ. ನಾಳೆ ಹೋಗ್ತೀನಿ' ಅಂದ. ತಕ್ಷಣ 
ಏನೋ ಹೊಳೀತು, ಬದುಕಿದೆ ಅಂದುಕೊಂಡೆ. ಆ 


ನ 


| ಶಾಮರಾವ್‌ 


ಅಳಸಿಂಗರು 


ಬೆಕು ಬಾವಿ 


ಶ್ರೀರಂಗನಾಥನೇ ಬೆಸ್ತರ ಗಂಗನಾಗಿ ಬಂದು ದಾರಿ 
ತೋರಿಸ್ತಿದಾನೆ ಅಂದುಕೊಂಡೆ. "ಇವೊತ್ತು ಮನೇಲಿ 
ಪೂಜೆ, ಪ್ರಸಾದ ತೊಗೊಂಡು ಹೋಗುವಿಯಂತೆ ಬಾರೊ' 
ಅಂತ ಪುಸಲಾಯಿಸಿ ಕರೆದು, ಜಗಲಿ ಮೇಲೆ ಕೂರಿಸಿ, 
ಕೈಯಲ್ಲಿ ನಾಲ್ಕು ಬಾಳೆಹಣ್ಣಿಟ್ಟೆ. ಅವನು ಪ್ರಸಾದ 
ತಿಂತಿರೋವಾಗ ಬಾವೀಗಿಳಿಯೋದು ಹೇಗೆ ಅಂತ ವಿವರ 
ವಾಗಿ ಕೇಳಿ ತಿಳಿದುಕೊಂಡೆ. ಹಗ್ಗಾನ ಮೇಲೆ ಅಡ್ಡ 
ತೊಲೇಗೆ ಬಿಗಿದು, ಕೈ ಜಾರದಂತೆ ಜೋಪಾನವಾಗಿ 
ಹಿಡಕೋಬೇಕು, ಮಾರುಮಾರಿಗೆ ಆಕಡೆ ಒಂದು ಗೂಡು, 
ಈ ಕಡೆ ಒಂದು ಗೂಡಿನ ಮೇಲೆ ಕಾಲಿಟ್ಟುಕೊಂಡು 
ಇಳೀಬೇಕು ಅಂತ ಗೊತ್ತಾಯಿತು. ಅವನು ಹೇಳಿದ 
ರೀತೀಲಿ ಎಲ್ಲಾ ಎಷ್ಟು ಸುಲಭ ಅನ್ನಿಸಿತು ಅಂತೀಯೆ. 
ಬದುಕಿನಲ್ಲಿ ಹಣ ಸಂಪಾದಿಸೋಕೆ ಇದೊಂದನ್ನ 
ಮಾಡಿರಲಿಲ್ಲ ಇವತ್ತು ಮಾಡಬೇಕಾಗಿ ಬಂದಿದೆ. 
ಹೋಗಲಿ, ಅದಕ್ಕೆ ತಕ್ಕಹಾಗೆ ಮೈಕೈ ಗಟ್ಟಿಯಾಗಿದೆಯೆ 
ಅಂದರೆ ಎಡಗಾಲು ತಿರಚು, ಕದಿರುಗಡ್ಡಿ. ಇದುವರೆಗೆ 
ಹುಡುಗರು 'ಕುಂಟಯ್ಯಂಗಾರಿ' ಅಂತ ಹಾಸ್ಯ ಮಾಡಿದಾಗ 
ನನಗೇನೂ ಅನ್ನಿಸಿರಲಿಲ್ಲ. ಅವರ ಜತೆ ನಾನೂ 
ನಕ್ಕುಬಿಡೋವೆ. ಆದರೆ, ಇವೊತ್ತು ಜೀವಮಾನದಲ್ಲಿ 
ಮೊದಲ ಸಲ, ನನ್ನ ಕಾಲಿನ ಐಬು ನೋಡಿ ನನಗೇ 
ರೇಗಿತು, .. ಸಂಕಟವಾಯಿತು. "ಶ್ರೀ ರಂಗನಾಥ... 
ಶೇಷಶಯನ...ನೀನು ಮಾಡಿಸಿದ ಹಾಗಾಗಲಪ್ಪ' ಅಂತ 
ಮನಸ್ಸಿನಲ್ಲೀ ಪ್ರಾರ್ಥಿಸಿ ಗಂಗನ್ನ ಕಳಿಸಿಕೊಟ್ಟೆ. 


: (ಅವಾಕ್ಕಾಗಿ) ಪುತ್ತೆ ಹುಡುಗನಲ್ಲಿ ಮೇಲುಕೋಟೆ 


ಬೆಟ್ಟದ ಮೇಲೆ ದಿನಕ್ಕೆರಡುಸಲ ಬಾವಿ ಹತ್ತಿ » ಇಳಿದು 
ಮಾಡ್ತಿದ್ದೆ ಅಂದೆಯಲ್ಲೊ. 


: ಸುಳ್ಳು, ಸುಳ್ಳು | ಬೆಟ ದ ಮೇಲೆ ಎಂಥ ಬಾವಿಯೊ? 


ಬೆಕು ಬಾವಿ 


ಶಾಮರಾವ್‌ 


ಅಳಸಿಂಗರು 


೪೨ 


ಅಲ್ಲಿ ಮಳನೀರಿನ ಹೊಂಡಗಳು, ಕೊಳಗಳು ಇರುತ್ತವೆ 
ಅಷ್ಟೆ. ನನಗೆ ಬಾವಿಗಿಳಿಯೋದಕೆ ಎ ಬರೋದಿಲ್ಲ ಅಂದಿದ್ದರೆ 
ನ ಇಳಿಯೋದಕ್ಕೆ ಬಿಡ್ತಿದ್ದೆಯಾ ?' ಸರಿ, ಇಡೀ ದಿನ 
»ನಸ್ಸಿನಲ್ಲಿ ಹೋ ರಾಟ_ಬದುಕು ಸಾವಿನ ಆಟ 
uss ಬೇಡವೆ ಅಂತ, ಸಂಜೆಯಾಗತ್ತಾ ಬಂತು. 
ನಿರ್ಧಾರವನ್ನ ಮುಂದೆ ಹಾಕುವ ಹಾಗಿರಲಿಲ್ಲ. ಬೆಳಗಾದರೆ 
ಗಂಗ ಬರ್ತಾನೆ, ಸಿಕ್ಕಿರೋ ಅವಕಾಶವನ್ನ ಕಸಿದುಕೊಳ್ಳ 
ತಾನೆ. ಆದದ್ದಾಗಲಿ ಅಂತ ದೇವರ ಮೇಲೆ ಭಾರ ಹಾಕಿ 
ಹೊರಟು ಬಂದೆ....ನಿಜವಾಗಿಯೂ, ಶಾಮಿ, ಇವತ್ತು 
ಬದುಕಿ ಮನೆಗೆ ಹಿಂದಿರುಗ್ವೀನಿ ಅನ್ನೋ ನಂಬಿಕೆ ಇರಲಿಲ್ಲ. 
ನಾಳೆ ಗಂಗ ಬಂದು ಬೆಕ್ಕಿನ ಜತೆ ನನ್ನ ಹೆಣಾನ್ನೂ ಎತ್ತಿ 
ಹಾಕತಾನೆ ಅಂದುಕೊಂಡಿದ್ದೆ. ಆದರೆ ಭಲೇ, ಆ ನಮ್ಮಪ್ಪ 
ರಂಗನಾಥ ಕೆ ವ ಬಿಡಲಿಲ್ಲ. ಕ 


: ಅಲ್ಲವೊ, ಇದೇ ಮೊದಲನೆ ಸಲ ಬಾವಿಗಿಳೀತಿದ್ದದ್ದು 


ಅಂದೆ. ಒಂದು ಕ್ಷಣ ಯೋಚಿಸು. ಇಳಿಯೋವಾಗ ಕಾಲು 
ಜಾರಿ, ಮಗಚಿಕೊಂಡು ನಿನ್ನ ಕತೆ ಮುಗಿದಿದ್ದಿದ್ದರೆ ನನ್ನ 
ಗತಿ ಏನಾಗಿರೋದು ) ಮನೇಗೆ ಬಂದೋನನ್ನ ಸುಲಿಗೆ 
ಮಾಡಿ ಬಾವೀಗೆ : ನೂಕಿದ ಅಂತ ಗುಲ್ಲಾಗಿರೋದೊ? 
ಕ್ರಿಮಿನಲ್‌ ಲಾಯರ್‌ ಆಗಿ, ಅಟ್ಟಹಾಸದಿಂದ ಕೋರ್ಟಿಗೆ 
ಹೋಗ್ತಿದ್ದವನು ಈಗ ಕಾಮನ್‌ ಕ್ರಿಮಿನಲ್‌ನಂತೆ ತಲೆ 
ತಗ್ಗಿಸಿಕೊಂಡು ಕಟಕಟೇಲಿ ನಿಂತುಕೋಬೇಕಾಗಿ ಬಂದಿ 
ರೋದೊ? ಎಂಥ ವಿಪರ್ಯಾಸವಾಗಿರೋದು. ಅಂತ 
ನೀನು ಊಹಿಸಬಲ್ಲೆಯಾ ? ನನ್ನ ಇಡೀ ಕೆರಿಯರ್ರೆ 
ಹಾಳಾಗಿರೋದಲ್ಲೊ ? 


: ಹಾಗೂ ಆಗೋ ಸಾಧ್ಯತೆ ಇದೆ ಅಂತ ಗೊತ್ತಿತ್ತು. 


ಅದಕ್ಕೇ ಬಾವಿ ಹತ್ತಿರ ನನ್ನ ಚೀಲಾನ ನಿನ್ನ ಕೈಗೆ 
ಕೊಟ್ಟದ್ದು -. ಅದರಲ್ಲಿ ನಾನೇ ಕೈಯಾರೆ ಖುದ್ದಾಗಿ 


೪೩ 


ಶಾಮರಾವ್‌ 


ಅಳಸಿಂಗರು 


ಶಾಮರಾವ್‌ 


ಅಳಸಿಂಗರು 


ಬೆಕು ಬಾವಿ 


ಮುಚ್ಚಳಿಕೆ ಬರದಿಟ್ಟಿ ದ್ದೆ. ಇದು ನೋಡು-(ಚೀಲದಿಂದ 
ಒಂದು ಕವರ್‌, ಅದರಿಂದ ಒಂದು ಕಾಗದ ತೆಗೆದು ಬಿಚ್ಚಿ 
ಓದುವನು) "ಜೀವನದಲ್ಲಿ ಬೇಸರ ತಡೆಯಲಾರದೆ, 
ಆತ್ಮಹತ್ಯೆಯ ಹೊರತು ಬೇರೆ ದಾರಿಯಿಲ್ಲವೆಂಬ 
ನಿರ್ಧಾರಕ್ಕೆ ಬಂದು ಹೊಳೆಯಲ್ಲಿ ಸಾಕಷ್ಟು ನೀರಿಲ್ಲದ 
ಕಾರಣ, ಊರಿನಲ್ಲಿ ಬೇರೆ ಯಾರ ಬಾವಿಯೂ ಸಾಕಷ್ಟು 
ಆಳವಿಲ್ಲದ ಕಾರಣ, ಲಾಯರ್‌ ಶಾಮರಾಯರ ಮನೆಗೆ 
ಬಂದು ಅವರ ಕಣ್ಣು ತಪ್ಪಿಸಿ, ಸ್ವಂತ ಇಚ್ಛೆಯಿಂದ 
ಅವರ ಮನೆಯ ಬುವಿಗೆ ಬಿದ್ದು ಪ್ರಾಣ ಕಳೆದು 
ಕೊಳ್ಳುತ್ತಿದ್ದೇನೆ, ಇದಕ್ಕೆ, ನನ್ನ ಹೊರತು, ಬೇರೆ 
ಯಾರೂ ಯಾವ ರೀತಿಯಲ್ಲಿಯೂ ಹೊಣೆಗಾರರಲ್ಲ 
ಸಹಿ ಎನ್‌. ಎಸ್‌. ಅಳಸಿಂಗರಾಚಾರ್‌.' 


: 805 & poor draft... ಇನ್ನೂ ಮಜಬೂತಾಗಿ 


ಬರೀಬಹುದಿತ್ತು. 


: ಅಷ್ಟೇ ಅಲ್ಲ. ನಾನು ಸತ್ತ ಮೇಲೆ ಉಳಿದಿರೋ ಚೂರು 


ಗೋಪಾಳ ಮಗಳೂ ಮೊಮ್ಮಗನಿಗೆ ಸಿಗೋದಕ್ಕೆ 
ಸರಕಾರೀ ತೊಂದರೆಗಳು ಅಡ್ಡಿ ಬರದೇ ಇರಲಿ ಅಂತ 
ವಿಲ್‌. ಮಾಡಿ ಮನೇಲಿ ದೇವರ ಗೂಡಿನಲ್ಲಿ ಇಟ್ಟು 
ಬಂದಿದೀನಿ. ಕಟ್ಟೆರಲಿ ಬಿಡಲಿ, ಲಾಯರ್‌ ಆದದ್ದಕ್ಕೆ 
ಅಷ್ಟೂ ಜವಾಬ್ದಾರಿ ಇಲ್ಲ ಅಂದುಕೊಂಡೆಯಾ ? 


: Unregistered willw. ಅದರ Validity question 


able a! 


: (ಅವನ ಟೀಕೆಗೆ ಗಮನ ಕೊಡದೆ) ನೀನೇನೊ ಹೇಳಿ 


ಕೊಂಡೆ, ನಾನು ಸತ್ತಿದ್ದಿದ್ದರೆ ನೀನು ಊರಿನ ದೊಡ್ಡ 
ಕ್ರಿಮಿನಲ್‌ ಲಾಯರು ಕಾಮನ್‌ ಕ್ರಿಮಿನಲ್‌ ಆಗಬೇಕಾಗಿ 
ಬಂದಿರೋದು, ಎಂಥ ವಿಪರ್ಯಾಸ ಅಂತ. ನಿಜ, ಆದರೆ 
ನಾನು ಸಣ್ಣಮನುಷ್ಯ, ನಾನೂ ಒಂದು ಸಣ್ಣಿ 


ಬೆಕು ಬಾವಿ 


ಶಾಮರಾವ್‌ 
ಅಳಸಿಂಗರು 


ಇೌಮರಾವ್‌ 


೪೪ 


ವಿಪರ್ಯಾಸಾನ ಎದುರಿಸಬೇಕಾಗಿರೋದು ಅಂತ ಯೋಜಿಸಿ 
ದೀಯಾ ? 


: ಅದೇನಪ್ಪ ಅಂಥಾದ್ದು? 
: ಜೀವನದಲ್ಲಿ ಬೇಸರ, ಆತ್ಮಹತ್ಯೆ. ಇವು ನನ್ನ ಜಾಯ 


ಮಾನಕ್ಕೆ ಬಂದದ್ದಲ್ಲ. ಐವತ್ತು ವರ್ಷ ಹೇಗೋ ದುಃಖ, 
ಕಷ್ಟ ನುಂಗಿಕೊಂಡು ನಗುನಗುತ್ತ ಬಾಳಿದವನು, ಈಗ 
ಆ ಇಲ್ಲದ ಜಾಡ್ಯಗಳೆಲ್ಲವೂ ಇದೆ ಅಂತ ಒಪ್ಪಿಕೊಂಡು, 
ಮುಚ್ಚಳಿಕೆ ಬರೆದಿಟ್ಟು ಪ್ರಾಣ ಕಳೆದುಕೊಳ್ಳೊ ್ಸೀದು 
ಕಡಿಮೆ ವಿಪರ್ಯಾಸವೆ ) ನನಗೆ ಪ್ರಿಯವಲ್ಲದ ಒಂದು 
ಅಭಿಪ್ರಾಯ ನಾನು ಸತ್ತಮೇಲೆಯೂ ಸದಾಕಾಲ ನನಗೆ 
ಅಂಟಿಕೊಂಡು, ಈ ಊರಿನ ಸ್ಥಳ ಪುರಾಣದಲ್ಲಿ ಶಾಶ್ವತ 
ವಾಗಿ ಅಂಕಿತವಾಗಿ ಬಿಟ್ಟಿರೋದೊ?) “ಯಾವ 
ಅಳಸಿಂಗರಾಚಾರ್ಯರು ?' ಅಂದೇಟಿಗೆ "ಅದೇ, ಆ 
ಲಾಯರ್‌ ಶಾಮರಾಯರ ಮನೆ ಬಾವಿಗೆ ಬಿದ್ದು ಪ್ರಾಣ 
ಕಳಕೊಂಡೋರು!' ' ಅಂತ ಜನ ಅನ್ನುವ ಹಾಗೆ 
ಆಗಿರೋದೊ? ಸ್ಥಿತಿ ಹೀಗಿದ್ದೂ, ಇಪ್ಪತು ರೊಪಾಯಿ 
ಮಾತಾಡಿ ಈಗ ಹತ್ತಕ್ಕೆ ಇಳಿಸಿ ದೀಯಲ್ಲ. ನನಗೆಂಥ 
ತುರ್ತಿದೆ ಅಂತ ನಿನಗೇನು ಗೊತ್ತು ? | 


: (ಕೊಂಚ ಮೃದುವಾಗುತ್ತ) ಏನಪ್ಪಾ ಅದು, ಅಂಥ 


ತುರ್ತು? ಬಾವೀಗೆ ಬಿದ್ದು ಪ್ರಾಣ ಹೋದರೂ 
ಸರಿಯೆ, ಇಪ್ಪತ್ತು ರೂಪಾಯಿ ಸಂಪಾದಿಸಲೇಬೇಕು 
ಅನ್ನೋ ಅಂಥಾದ್ದು ! 

(ಹೊರಗಡೆ 'ಗೇಟಿನ ಕಡೆಯಿಂದ ಅಳಸಿಂಗರಾಚಾರ್ಯರ 
ಮೂಮ್ಮಗ--ಸಂಪತ್ತು ಆತುರದಲ್ಲಿ ಕೂಗುವ ಶಬ್ದ) 


: ತಾತ...ತಾತ, ಬಾಲಣ್ಣ, ನಮ್ಮ ತಾತ ನಿಮ್ಮ ಮನೇಲಿ 


ಇದಾರ ? 


: ಇದಾರೆ, ಭಾರೊ, 


೪೪ 


ಅಳಸಿಂಗರು 
ಸಂಪತ್ತು 


ಅಳಸಿಂಗರು 


ಶಾಷುರಾವ* : 


ಬೆಕು ಬಾವಿ 


: (ಗೇಟಿನ ಕಡೆ ತಿರುಗಿ) ಎನ್ನಡಾ? ಎಂತಕೆ ವಂದೆಯಾಡ ? 
: (ಏದುಸಿರು ಬಿಡುತ್ತ) ಅಮ್ಮ ಹೇಳಿ ಕಳಿಸಿದಾಳೆ.... 


ನೋವು ಷುರುವಾಗಿದೆಯಂತೆ, ಬೇಗ ಬರಬೇಕಂತೆ. 
ವರದನ ಪಾಟಿ ಮಿಡ್‌ವೈಫ್‌ನ ಕರಕೊಂಡು ಬರೋದಕ್ಕೆ 
ಹೋಗಿದೆ. ಮನೇಲಿ ಬೇರೆ ಯಾರೂ ಇಲ್ಲ. 


: (ಶಾಮರಾಯನ ಕಡೆ ತಿರುಗಿ ನೋವಿನಿಂದ ಭಾರವಾದ 


ಧ್ವನಿಯಲ್ಲಿ) ತುರ್ತು ಅರ್ಥವಾಯಿತ್ಕೆ ಶಾಮರಾವ್‌ ? 
ಮಗಳು ಬಾಣಂತನಕ್ಕೆ ಬಂದಿದಾಳೆ. ತಾಯಿಯಿಲ್ಲದ 
ಹುಡುಗಿ, ಅವಳಿಗೆ ತವರು ದಿಕ್ಕಿಲ್ಲ ಅಂತ ಅನ್ನಿಸ 
ಬಾರದು ಅಂತ ನಾನೇ ಬಲವಂತ ಮಾಡಿ ಕರೆಸಿಕೊಂಡಿ 
ದೀನಿ. ಅವಳಿಗೆ ತಿಂಗಳು ತುಂಬಿದೆ. ಮನೇಲಿ ಒಂದು 
ಹೊಪ ಜೀವ ಬರೋದಿದೆ. ಅದನ್ನ ಬರಮಾಡಿ 
ಕೊಳ್ಳೋಕೆ ಕೈಯಲ್ಲಿ ಒಂದು ಬಿಡಿಗಾಸಿಲ್ಲ. ಭಿಕ್ಷೆ 
ಬೇಡೋದು ಒಂದು ಬಿಟ್ಟು, ಕದಿಯೋದು ಒಂದು 
ಹೊಠತು, ಇವತ್ತು ಹೇಗಾದರೂ ಇಪ್ಪತ್ತು ರೂಪಾಯಿ 
ಹುಟ್ಟಿಸಲೇಬೇಕಾಗಿತ್ತು...ಸಂಪತ್ತು, ನೀನು ಓಡು. 
ಹೋಗಿ ಅಮ್ಮನ ಹತ್ತಿರಾನೇ ಇರು. ನಾನು ಈಗ ಬಂದೆ. 
(ಸಂಪತ್ತಿ ಓಡುತ್ತ ಹೋಗುವನಃ) 

ಬಾಲು, ಒಳಗೆ ಮೇಜನ ಖಾನೇಲಿ ಪರ್ಸಿದೆ. 
ತೊಗೊಂಡು ಬಾ. (ಅಳಸಿಂಗರುವಿನ ಕಡೆಗೆ ತಿರುಗಿ) 
ನಂಬೋಕ್ಕಾಗದ್ದನ್ನ ಮಾಡಿ ತೋರಿಸಿಬಿಟ್ಟೆಯಲ್ಲ, 
ಅಳಸಿಂಗ್ರು. ನೀನು ಪ್ರಚಂಡ, ಕಣಯ್ಯಾ, ಇವತ್ತು ನಿನ್ನ 
ಕೈ ಕುಲುಕಬೇಕು ಅನ್ನಿಸುತ್ತೆ. ತಾ ಇಲ್ಲಿ. 
(ಶಾಮರಾವ್‌ ಅಳಸಿಂಗರಾಚಾರ್ಯನ ಕೈ ಹಿಡಿದು, ಬಿಡಲು 
ಇಷ್ಟವಿಲ್ಲದವನಂತೆ ಕುಲುಕುವನು. ಇಬ್ಬರೂ 
ಒಬ್ಬರನ್ನೊಬ್ಬರು ಆತ್ಮೀಯರಾಗಿ ನೋಡುತ್ತ 
ನಿಲ್ಲುವರು) 


ಬೆಕು ಬಾವಿ 


ಅಳಸಿಂಗರು 


ವೆಂಕಮ್ಮ 


ಅಳಸಿಂಗರು 


ಅಳಸಿಂಗರು 


೪೬ 


: ನಾನಲ್ಲ ಕಣೊ, ಪ್ರಚಂಡ--ಪ್ರಚಂಡ : ಅಂದರೆ ಈ 


ಬದುಕು! ಅದು ನಮ್ಮನ್ನೂ ಪ್ರಚಂಡರನ್ನಾಗಿ ಮಾಡಿ 
ಬಿಡುತ್ತೆ ! 

(ಬಾಲು ಪರ್ಸ್‌ ತಂದು ಕೊಡುವನು. ಅದರಿಂದ 
ಶಾಮರಾವ್‌" ನೋಟು ತೆಗೆದು ಅಳಸಿಂಗರಾಚಾರ್ಯನ 
ಕೈಯಲ್ಲಿಡುವನು.) 


: ವಿಷಯ ಹೀಗಿದೆ ಅಂತ ನಮಗೆ ಒಂದು ಮಾತು 


ಹೇಳೋದು ಬಿಟು ಲ ಇಷ್ಟೆಲ್ಲಾ ಫಜೀತಿ ಪಡ 
ಬೇಕಾಗಿತ್ತೇನಪ್ಪ, ಅಳಶಿಂಗ್ರು ? ನಾವೇನು 
ದೂರದವರೆ ? 


: (ಶಾಮರಾವ್‌ ಕೊಟ್ಟ ನೋಟುಗಳನ್ನು ಬಿಡಿಸುತ್ತ, 


ಜೋಕ್‌ ಮಾಡುವವನಂತೆ) ದೂರದವನಾಗಿದ್ದಿದ್ದರೆ 
ನಿಮ್ಮ ಬಾವೀಗೆ ಬಂದು ಇಳೀತಿದ್ದೆನೆ ! | 
(ವೆಂಕಮ್ಮ ತರಾತುರಿಯಲ್ಲಿ ಒಳಹೋಗುವಳು.) 


: ಇದೇನು, ಶಾಮಿ ? ಇಪ್ಪತ್ತು ಅಂತ ಹತ್ತರದ್ದು 


ಮೂರು ನೋಟು ಕೊಟಿ ಶೈದೀಯಲ್ಲ. 


: (ಮ )ದುವಾಗಿ ನೆಗುತ್ತ ಕೊಂಚ ಜಂಬದಿಂದ) ಏನು, 


ಮೂರಿದೆಯೆ ? ತಪ್ಪೆಣಿಸಿ ಕೊಟ್ಟೆ ಅಂತ ಕಾಣುತ್ತೆ... 
ಇರಲಿ, ಇಟ್ಟುಕೊ. ಆ ಮೂರನೇದು ಹುಟ್ಟೋ ನಿನ್ನ 
ಮೊಮ್ಮಗನಿಗೆ ನನ್ನ ಪ್ರೆಸೆಂಟು ಅಂದುಕೊ. 


: (ಎರಡು ನೋಟುಗಳನ್ನು ಬನಿಯನ್ನಿನ ಬಗಲು ಜೇಬಿಗೆ 


ಹಾಕಿ, ಮೂರನೆಯದನ್ನು ಕೈಯಲ್ಲಿ ಹಿಡಿದು, ಒಂದು 
ಕ್ಷಣ ಅದನ್ನೇ ದಿಟ್ಟಿಸಿ ನೋಡಿ ಯೋಚಿಸುತ್ತ) ಶಾಮಿ, 
ಹುಟ್ಟೋ ನನ್ನ ಮೊಮ್ಮಗನಿಗೆ "ಪ್ರೆಸೆಂಟು' ಅಂದರೆ 
ಏನು ಅಂತ ಅರ್ಥವಾಗೋಕ್ಕೆ ಇನ್ನೂ ಎಂಟು ವರ್ಷ 
ಬೇಕಾಗುತ್ತೆ. ಅಲ್ಲೀವರೆಗೆ ಈ ಭಾರಾನ್ನ ನನ್ನ ಮೇಲೆ 
ಯಾಕೆ ಹೊರಿಸ್ತಿ? ಸದ್ಯಕ್ಕೆ ಇದು ನಿನ್ನ ಹತ್ತಿರವೇ 


ಬೆಕ್ಕು-ಬಾವಿ 


ಶಾಮರಾವ್‌ 


ವೆಂಕಮ್ಮ 


ಅಳಸಿಂಗರು 


ಶಾವುರಾವ್‌ 


೪೬ 


ಇರಲಿ. ಮುಂದೆ ಅವನಿಗೆ ನೀನೇ ಕೊಡುವೆಯಂತೆ. 
(ಅಳಸಿಂಗರು ಆ ನೋಟನ್ನು ಹಿಂದಿರುಗಿಸುವನು. 
ಶಾಮರಾವ್‌ ಕೊಂಚ ಪೆಚ್ಚಾದರೂ ತೋರಗೊಡದೆ 
ಅದನ್ನು ಹಿಂದೆಗೆದುಕೊಳ್ಳುವನು. ಅಷ್ಟರಲ್ಲಿ ಅತ್ತ 
ವೆಂಕಮ್ಮ ತರಾತುರಿಯಲ್ಲಿ ಒಳಗಿನಿಂದ ಶಾಲು ಹೊದ್ದು 
ಬಂದು ಗೇಟಿನ ಕಡೆಗೆ ನಡೆಯುವಳು.) 


: ಏನಮ್ಮಾ, ಪುರಾಣಕ್ಕೆ ಹೀಗೆ ಹೊರಟಿ ? ಹೂವಿನ 


ತಟ್ಟೆ ಬುಟ್ಟಿ ಎಲ್ಲಾ ಎಲ್ಲಿ? 


: ಪುರಾಣವೇನು, ದಿನಾ ಇದ್ದೇ ಇರುತ್ತೆ...ಪಾಪ, ಅವರ 


ಮನೇಲಿ ಸಂದರ್ಭ ಇರೋವಾಗ, ಹೋಗಿ ನೋಡಿ 
ಬದ್ರೀನಿ. (ವೆಂಕಮ್ಮ ಹೊರಹೋಗುವಳು) 


: ನೋಡಿದೆಯಾ, ಶಾಮಿ. ನನ್ನ ಮೊಮ್ಮಗ ಎಷ್ಟು 


ಪುಣ್ಯವಂತ. ಊರ ದೊಡ್ಡ ಲಾಯರ ತಾಯಿಯ 
ಕೈಯಲ್ಲಿ ಎತ್ತಿಸಿಕೊಂಡು, ಈ ಪ್ರಪಂಚಕ್ಕೆ ಬರೋನಿದಾನೆ 
...ಇನ್ನು ನಾನು ಬರ್ತೀನಿ. 

(ಕುಂಟು ಕಾಲೆಳೆದುಕೊಂಡು ಹೋಗುತ್ತಾನೆ. 
ಶಾಮರಾವ್‌ ಗೇಟಿನವರೆಗೆ ಅವನ ಜತೆಜತೆಗೇ ನಡೆದು 
ಬರುತ್ತಾನೆ.) 


: ಹೋಗಿದ್ದು ಬಾ... ದೇವರು ಒಳ್ಳೇದು ಮಾಡಲಿ. 


ಆಮೇಲೆ ಸಂಪತ್ತು ಕೈಯಲ್ಲಿ ಕೊಬ್ಬರಿಸಕ್ಕರೆ ಕಳಿಸೋದು 
ವಂರೀಬೇಡ. 

(ಶಾಮರಾವ್‌ ಗೇಟಿಗೆ ಕೈ ಆನಿಸಿಕೊಂಡು ನಡೆದು 
ಹೋಗುವ ವ್ಯಕ್ತಿಯ ಕಡೆಗೇ ನೋಡುತ್ತ ನಿಲ್ಲುತ್ತಾನೆ, 
ತೆರೆ ಬೀಳುತ್ತದೆ.) 


pA SO 
2 ¥ 
ಹ ಎಷೆ ಸ್ಮ "ಇ. 
ಷಾ ಈ ಫು 
FAY ಇ ೬ 
Ve ಈ 
WN | $ 
+ 
ಶೌ 1 
1 AM 
ನ್‌ ೪ 
ರಾಸ 
| 
ನ ಕೆ 
ಕ 


ಕ AW, 6 
4 ಇ ಇ 
$ 
ಚ 
A 
[1 ಜೆ 
SA  %ೀ್‌ 
ಒಡ 
ಕ್ಯ ಕ 
\ | 
ತ್ಮಾ K Pd K 


ಶ್‌ 4 AN ತ [A 
ಜ್‌ CT 


A ಥೆ ಮು 
11 
‘Ty ತೆ ಚ್‌ 
ಸ ಈ 
& ಗ್‌ 
ಗ ಳು 
ಹ | 
1, ೫ 
Wy 


eT ಓೃ್ಲ ಇ” 
| ಎ RE 
a 4% 
Ss “| ಎ 1 
ಮ 
41 ಕಿ 
ಕ ಕ ತಾ 
i ಯ), [4 ; 
| ಯ್‌ ಸ್‌ 
ಹ 
si Ve? 
೫.1 NE <r 
pe 3 A sk 
ತೆ ಛ 
| ಗೆ 
Ws 
1 ಬ ₹ 
ತ್ರಿ್‌ $ 
94 ಕ 
4" ಕ ಕೌ 
NE 
೫ ತ 
Re 
ಕ್ಯ 
ಶಿ 14 
ಸ ಸ 


FA 
ತ 
we 


A 
MET Fe AN 


ಈ ನಾಟಕದಲ್ಲಿನ ಮುಖ್ಯ ಪಾತ್ರವಾದ ಅಳಸಿಂಗರು ಒಂದೆಡೆ ಹೇಳುತ್ತಾನೆ- 
“ಬದುಕೋದಕ್ಕೆ ಅಂತಲೇ ಹುಟ್ಟಿರೋ ಬೆಕ್ಕು ಅಷ್ಟು ಸುಲಭವಾಗಿ ಸಾಯೋದುಂಟೆ ? 
ಇನ್ನೇನು ಬಾವಿಗೆ ಮಗುಚಿಕೊಂಡಿತು, ಮುಗೀತು ಅದರ ಅವಸ್ಥೆ ಅನ್ನೋವಾಗ ಆದರ 
ಮೈಯಲ್ಲಿ ಮಿಂಚು ಮೂಡಿಬರುತ್ತೆ. ಹೇಗೋ ತನಗೇ ತಿಳೀದೆ ಚಂಗನೆ ಹಾರಿ ತಪ್ಪಿಸಿ 
ಕೊಳ್ಳುತ್ತೆ. ಅದು ಹೆಜ್ಜೆ ಹೆಜ್ಜೆಗೆ ಸಾವನ್ನ ಸತಾಯಿಸುತ್ತೆ, ಸಾವಿರ ಸಲ ಸತಾಯಿಸುತ್ತೆ, 
ಅದು ಅರ್ಥವಾಗೋದು ನನ್ನಂತಹವನಿಗೆ ಬದುಕಿನ ಬಾವಿಯ ಮೇಲೆ ಕೂತು, ಬೆಕ್ಕಿನ 
ಹಾಗೆ ಬಿದ್ದೂ ಬೀಳದಂತೆ ನಾಜೂಕಾಗಿ ಬಾಳು ನಡೆಸಬೇಕಾಗಿ ಬಂದಿರೋನಿಗೆ”. 


ಎಲ್ಲಿಯೂ ನಡೆಯಬಹುದಾದಂತಹ ನಿಜ ಜೀವನದ ಸ್ಥಾರಸ್ಕಕರವಾದ 
ಘಟನೆಯೊಂದನ್ನು ಮೂಲದಲ್ಲಿಟ್ಟುಕೊಂಡು ಹುಟ್ಟಿರುವ ಈ ನಾಟಕ ವಿಶ್ವಾಸೋತ್ಸಾಹ 
ಗಳಿಂದ ಶ್ರೀಮಂತವಾದ ಮಾನವೀಯ ಬದುಕಿಗೆ ಸಲ್ಲಿಸಿದ ಗೌರವ - ಪ್ರಶಂಸೆ. 
ಸಾಂಪ್ರದಾಯಕವಾದ ವಾಸ್ತವಿಕ ರಂಗಶೈಲಿಯಲ್ಲಿದ್ದರೂ ಅದರ ಎಂದಿನ ದೌರ್ಬಲ 
ಗಳಾದ ಹಾಸ್ಯ, ವಿನೋದ, ವಿಡಂಬನೆ, ಕಣ್ಣೀರುಗಳಿಂದ ದೂರವುಳಿದು, ಅದನ್ನು 
ಹೆಚ್ಚಿನ ಗಂಭೀರ ಪ್ರ ಯೋಜನಕೆ ದುಡಿಸಿಕೊಂಡು, ಆ ರಂಗ ಶೈಲಿಗೆ ಹೊಸ ಜೀವ 
ಕೊಡಲು ಪ್ರಯತ್ನಿಸಿದೆ. 


ಅಕ್ಷರ ಪ್ರಕಾಶನ, 
ಸಾಗರ - 577 401 (ಕರ್ನಾಟಕ) 


ಬೆಲ್ಲೆ೬-೨೨ 


